4 
4 


ಬ್ರಿಟಿಷರ ಕಾಲದಲ್ಲಿ ಭಾರತದ ಬವಣೆ 


ಎ.ಎಸ್‌. ಮೂರ್ತಿ 


ಭಾರತ ಜ್ಞಾನ ವಿಜ್ಞಾನ ಸಮಿತಿ 
ಭಾರತೀಯ ವಿಜ್ಞಾನ ಮಂದಿರದ ಆವರಣ 
ಬೆಂಗಳೂರು-12 ದೂರವಾಣಿ : 3342384, 3473208 


Britishara Kaladalli Bharatada Bavane: A series of Desha Thiliyona 
Desha Badalisona, in the programme of Our National Movement. 
Written by A.S. Murthy, No.1649/26, ಓ.!.೮. Colony, 
Davanagere-577 004 on behalf of Bharath Gyan Vigyan Samithi, 
Karnataka. 


1998-99 
Page: 26 +10 


© Bharath Gyan Vigyan Samithi, Karnataka State 


Price : Ks. 10/- 


Copies : 3000 


Published by 

Shri C. Yathiraju, 

Secretary, 

Bharath Gyan Vigyan Samithi 
Indian Institute of Science Campus 
Bangalore-560 012 

Phone : 3342384 


DTP: 
Ankita Graphics 
No.6, 7th Main, S.R. Nagar, Bangalore-560 027 


Printed by: | 
Ravi Graphics ಟ್‌ HE ್ಡ 
Rajajinagar Industrial Area ANT 
Banaalore 8೦ 1 [1೧0೧ ARY ಜಾ ಕ್ಸ: 
ಲ ಚ ( AND ) 
ಕ ( CUMENTATION 


ಓದುವ ಮುನ್ನ 


ಐವತ್ತನೇ ಸ್ವಾತಂತ್ರೋತ್ಸವದ ಅಂಗವಾಗಿ 
ಹಮ್ಮಿಕೊಂಡಿರುವ ದೇಶ ತಿಳಿಯೋಣ-ದೇಶ ಬದಲಿಸೋಣ 
ಕಾರ್ಯಕ್ರಮದ ಭಾಗವಾದ ನಮ್ಮರಾಷ್ಟ್ರೀಯ ಚಳುವಳಿ ಶಿಬಿರಗಳಿಗೆ 
ಸಹಾಯವಾಗುವಂತೆ ಈ ಕಿರುಪುಸ್ತಕ ಪ್ರಕಟಿಸಲಾಗುತ್ತಿದೆ. ಈ 
ಪುಸ್ತಕ ಹೊರತರಲು ಧನ ಸಹಾಯ ಮಾಡಿದ ಡಿ.ಎಸ್‌.ಇ.ಆರ್‌.ಟಿ. 
ಹಾಗೂ ಇಡೀ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿರುವ ಶಿಕ್ಷಣ ಇಲಾಖೆಗೆ 
ಭಾರತ ಜ್ಞಾನ ವಿಜ್ಞಾನ ಸಮಿತಿ ಧನ್ಯವಾದಗಳನ್ನು ಅರ್ಪಿಸುತ್ತದೆ. 
ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಚಳುವಳಿ ಬಗ್ಗೆ ಅರಿವು, ಗೌರವ 
ಹಾಗೂ ದೇಶಭಕ್ತಿ ಮೂಡಿಸುವಲ್ಲಿ ಈ ಪುಸ್ತಕ ಸಹಾಯಕವಾಗಲಿ 
ಎಂದು ಆಶಿಸುತ್ತೇವೆ. ತುರ್ತು ಸಮಯದಲ್ಲಿ ಈ ಪುಸ್ತಕ ರಚಿಸಿಕೊಟ್ಟ 
ಲೇಖಕರಾದ ಶ್ರೀ ಎ.ಎಸ್‌. ಮೂರ್ತಿ, ದಾವಣಗೆರೆ, ಪುಸ್ತಕದ 
ಬಗ್ಗೆ ಮುನ್ನುಡಿ ಬರೆದುಕೊಟ್ಟ ಡಾ. ಜಿ.ರಾಮಕೃಷ್ಣ ಅವರಿಗೆ, ಚಿತ್ರ 
ರಚಿಸಿಕೊಟ್ಟ ಶ್ರೀ ಗುಜ್ಜಾರಪ್ಪ ಡಿಟಿಪಿ ಮಾಡಿಕೊಟ್ಟ ಅಂಕಿತ 
ಗ್ರಾಫಿಕ್ಸ್‌, ಮುದ್ರಿಸಿಕೊಟ್ಟ ರವಿ ಗ್ರಾಫಿಕ್ಸ್‌ರವರಿಗೂ ಭಾರತ ಜ್ಞಾನ 
ವಿಜ್ಞಾನ ಸಮಿತಿ ಧನ್ಯವಾದಗಳನ್ನು ಸಲ್ಲಿಸುತ್ತದೆ. 


ಕಾರ್ಯದರ್ಶಿ 


ಭಾರತ ಜ್ಞಾನ ವಿಜ್ಞಾನ ಸಮಿತಿ 


ಮುನ್ನುಡಿ 


ಇಪ್ಪತ್ತನೇ ಶತಮಾನದ ಅದ್ಭುತಗಳಲ್ಲಿ ಎರಡು ಮೂರು ಶತಮಾನಗಳ ದಾಸ್ಯ ಮತ್ತು 
ಲೂಟಿಯನ್ನು ಕೊನೆ ಮಾಡಿ ಹಲವಾರು ವಸಾಹತು ರಾಷ್ಟ್ರಗಳು ರಾಜಕೀಯ ಸ್ವಾತಂತ್ರ್ಯವನ್ನು 
ಪಡೆದದ್ದು ಪ್ರಮುಖವಾಗಿದೆ. ಅವೇ ರಾಷ್ಟ್ರಗಳು ಈ ಶತಮಾನದ ಕಡೆಯ ವೇಳೆಗೆ 
ನವವಸಾಹತುಶಾಹಿ ದೌರ್ಜನ್ಯಕ್ಕೆ ಸಿಲುಕುತ್ತಿರುವುದು ವಿಷಾದದ ಸಂಗತಿಯೇ ಸರಿ. ಹಿಂದಿನ 
ಉಗ್ರ ಹೋರಾಟಗಳ ಮಾದರಿಯಲ್ಲಿ ಮತ್ತೆ ಸೈದ್ದಾಂತಿಕ ನಿಲುವಿನಲ್ಲಿ ವ್ಯಾಪಕವಾದ 
ಸಂಘರ್ಷದ ಅವಶ್ಯಕತೆ ಇದೆ. ದೈಹಿಕವಾಗಿ ನಮ್ಮ ನಡುವೆ ಇದ್ದು ದಬ್ಬಾಳಿಕೆಯಿಂದ 
ನೈಸರ್ಗಿಕ ಮತ್ತು ಮಾನವ ಸಂಪತ್ತನ್ನು ಹರಣ ಮಾಡುವುದು ವಸಾಹತುಶಾಹಿಯ ಮೂಲ 
ಲಕ್ಷಣ. ದೂರದಲ್ಲಿದ್ದುಕೊಂಡೇ ಕೆಲವು ಅಂತರರಾಷ್ಟ್ರೀಯ ನಿರ್ಬಂಧಗಳನ್ನು ಹೇರಿ ತನ್ಮೂಲಕ 
ಇತರ ರಾಷ್ಟ್ರಗಳ ಸಂಪತ್ತನ್ನು ತಮ್ಮ ಭೋಗಕ್ಕೆ ದೊರಕಿಸಿಕೊಳ್ಳುವುದು ನವವಸಾಹತುಶಾಹಿಯ 
ಕುತಂತ್ರ. ಇದರ ಬಗ್ಗೆ ನಾವು ಎಚ್ಚರ ವಹಿಸದಿದ್ದರೆ ಮುಂದಿನ ಸಂಕಷ್ಟಗಳಿಗೆ ಮಿತಿಯೇ 
ಇರುವುದಿಲ್ಲ. 


ನಮ್ಮ ಸ್ವಾತಂತ್ರ್ಯ ಚಳುವಳಿಯನ್ನು ಇಂದಿನ ಪೀಳಿಗೆಯು ಅರ್ಥ ಮಾಡಿಕೊಳ್ಳುವುದೆಂದರೆ 
ಏನು? ಕೆಲವು ಘಟನೆಗಳನ್ನು, ಇಸವಿಗಳನ್ನು ಚೆನ್ನಾಗಿ ಜ್ಞಾಪಕದಲ್ಲಿ ರಿಸಿಕೊಳ್ಳುವುದೇ? ಅಥವಾ 
ವೀರಾವೇಶದಿಂದ ಹೋರಾಡಿ ಪ್ರಾಣಾರ್ಪಣವನ್ನು ಮಾಡಲು ಅಂಜದ ಅನೇಕ ಹುತಾತ್ಮರ 
ಚರಿತ್ರೆಯನ್ನು ತಿಳಿದುಕೊಳ್ಳುವುದೇ? ಇವೆಲ್ಲಾ ಖಂಡಿತ ಅಗತ್ಯ. ಆದರೆ ಅದಷ್ಟೇ ಆದರೆ 
ನಮ್ಮ ಸ್ವಾತಂತ್ರ್ಯ ಚಳುವಳಿಯಿಂದ ನಾವು ಹೆಚ್ಚೇನನ್ನೂ ಕಲಿತಂತಾಗುವುದಿಲ್ಲ. ನಮ್ಮ ಉದಾತ್ತ 
ಜೀವಗಳಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವುದರ ಜೊತೆಗೆ ಅವರು ಏತಕ್ಕಾಗಿ ಹೋರಾಡಿದರು, 
ಭವಿಷ್ಯದ ಬಗ್ಗೆ ಎಂತಹ ಆಕಾಂಕ್ಷೆಗಳನ್ನಿರಿಸಿಕೊಂಡಿದ್ದರು ಎಂಬುದನ್ನೂ ಪರಾಮರ್ಶೆ 
ಮಾಡಿಕೊಂಡು ಆ ತತ್ವಗಳನ್ನು ನಮ್ಮದನ್ನಾಗಿಸಿಕೊಳ್ಳಬೇಕು. ಇಲ್ಲದಿದ್ದರೆ ವರ್ತಮಾನ 
ಮತ್ತು ಭವಿಷ್ಯದಲ್ಲಿ ಆ ಶ್ರೇಷ್ಠ ಹೋರಾಟಗಾರರು ಪ್ರಸ್ತುತವಾಗುವುದೇ ಅನುಮಾನವಾಗಿ 
ಬಿಡುತ್ತದೆ. 


ಇದಿ 


ಈ ದೃಷ್ಟಿಯಿಂದ ಇಡೀ ಸ್ವಾತಂತ್ರ್ಯ ಚಳುವಳಿಯನ್ನು ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ 
ಆಯಾಮದಲ್ಲಿ ವಿಶ್ಲೇಷಣೆ ಮಾಡಿಕೊಳ್ಳಬೇಕಾಗುತ್ತದೆ. ಕಾಲದಿಂದ ಕಾಲಕ್ಕೆ ಉಂಟಾದ 
ಬದಲಾವಣೆಗಳು ಮತ್ತು ಅವಕ್ಕೆ ರಾಷ್ಟ್ರೀಯ ಚಳುವಳಿಯು ಸ್ಪಂದಿಸಿದ ಬಗೆ, ಇದು ಇಂದಿನ 


ಪೀಳಿಗೆಯು ಸ್ಪಷ್ಟವಾಗಿ ತಿಳಿಯಬೇಕಾದ ಅಂಶ. ಚರಿತ್ರೆಯ ಅಧ್ಯಯನವು ಭವಿಷ್ಯದ 
ರೂಪವನ್ನು ನಿರ್ಧರಿಸುವುದರಲ್ಲಿ ಪೂರಕವಾಗುವುದು ಅಂತಹ ಸಂದರ್ಭದಲ್ಲಿ ಮಾತ್ರ. 


ಈ ದೃಷ್ಟಿಯಿಂದ ಮಾನ್ಯ ಶ್ರೀ ಎ.ಎಸ್‌. ಮೂರ್ತಿಯವರು ರಚಿಸಿರುವ ಕಿರು ಹೊತ್ತಿಗೆಯು 
ವಿದ್ಯಾರ್ಥಿಗಳ ತಿಳುವಳಿಕೆಯನ್ನು ಹೆಚ್ಚಿಸಿ ಅವರನ್ನು ಸರಿಯಾದ ದಾರಿಯಲ್ಲಿ ಕೊಂಡೊಯ್ಯಲು 
ಸಮರ್ಥವಾಗಿದೆ. ಅಷ್ಟು ದೀರ್ಫಕಾಲದ ಇತಿಹಾಸವನ್ನು ಇಷ್ಟು ಸಂಕ್ಷಿಪ್ತವಾಗಿ ಮತ್ತು 
ಸಾರೋದ್ಹಾ ರವಾಗಿ ನಿರೂಪಿಸಿರುವ ಶ್ರೀ ಮೂರ್ತಿಯವರು ಅಭಿನಂದನಾರ್ಹರು. ನಮ್ಮ 
ಯುವಜನರು ಅವರ ಕಿರು ಹೊತ್ತಿಗೆಯ ಸಂಪೂರ್ಣ ಪ್ರಯೋಜನವನ್ನು ಪಡೆಯುತ್ತಾರೆಂದು 
ಆಶಿಸುತ್ತೇನೆ. ಈ ಕೃತಿಯ ಅಧ್ಯಯನದಿಂದ ಪ್ರೇರಿತರಾಗಿ ಲೇಖಕರು ನಮೂದಿಸಿರುವ 
ಇತರ ಗ್ರಂಡ್‌ಗಳ ನೇರ ಪರಿಚಯವನ್ನು ಪಡೆದುಕೊಳ್ಳಲು ವಿದ್ಯಾರ್ಥಿಗಳು 
ಮುಂದಾಗುತ್ತಾರೆಂಬ ನಂಬಿಕೆಯೂ ನನ್ನಲ್ಲಿದೆ. ಇಂತಹ ಗ್ರಂಥಗಳಿಂದ ಮೂಡಿಬರುವ 
ಭಾವನೆಗಳೇ ನಮ್ಮ ಭವ್ಯ ಭಾರತಕ್ಕೆ ಶ್ರೀರಕ್ಷೆಯಾಗಲು ಸಾಧನ. ನಮ್ಮ ಸಾಮುದಾಯಿಕ 
ಚಿಂತನೆ ಮತ್ತು ಹೋರಾಟಗಳು ಆ ದಿಕ್ಕಿನಲ್ಲಿ ಮುನ್ನಡೆಯಲೆಂದು ಆಶಿಸುತ್ತೇನೆ. 


ಬೆಂಗಳೂರು ಜಿ. ರಾಮಕೃಷ್ಣ 
22.499 | 


ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಪ್ರಕಟಣೆಗಳು 


ಕ್ರಮ ಪ್ರಕಟಣೆ ಬೆಲೆ 
ಸಂಖ್ಯೆ 

1. ಸಾಕ್ಟರತೆ ಏಕೆ 3.00 
2. ಬಿಜಿವಿಎಸ್‌ನ ಧ್ಯೇಯಗಳು, ಕನಸುಗಳು, ಗುರಿಗಳು, ಸಾಧನೆಗಳು 2.00 
3 ಗಾನಗುಚ್ಛ 25.00 
4. ಸಮತಾ ವಿಜ್ಞಾನ ಮೇಳ 15.00 
5. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ 8.00 
0. ಚಿಣ್ಣರ ಲೋಕ 10.00 
7. ಬಳಕೆದಾರರೆ ಎಚ್ಚೆತ್ತುಕೊಳ್ಳಿ 11.00 
8. ನಿಸರ್ಗ, ಸಮಾಜ, ವಿಜ್ಞಾನ 15.00 
9. ಏಳು ಎಚ್ಚರವಾಗು 4.00 
10. ಹೊತ್ತಿತೋ ಹೊತ್ತಿತೋ ಅಕ್ಷರದ ದೀಪ 4.00 
11. ತಾಯಿ ಮತ್ತು ಮಗುವಿನ ಆರೋಗ್ಯ 11.00 
12. ಕತ್ತಲೆ ಮತ್ತು ಬೆಳಕು 4.00 
13. ಅತಿಬೇಧಿ 4.00 
14. ಮುದ್ದು ಮಗು ನಿನ್ನ ನಗು 4.00 
15. ಆರೋಗ್ಯ? ಅನಾರೋಗ್ಯ ಏಕೆ? 4.00 
16. ಒಂದು ಮುಂಜಾನೆಯ ಜಾದು 4.00 
iV; ಜ್ಞಾನದ ಪರಂಪರೆ 4.00 
18. ನಮ್ಮ ಸ್ವಾತಂತ್ರ್ಯ 3.00 
19. ನಮ್ಮ ಸಮಾಜ ನಮ್ಮ ಜೀವನ 3.00 
20. ನೀನು ಹುಟ್ಟಿದ್ದು ಹೇಗೆ? 12.00 
st: ಹೆಣ್ಣು ಮಗು ಹುಟ್ಟಿದೆ 4.00 
22. ಹೇಲ್‌ಬಾಪ್‌ ಧೂಮಕೇತು 4.00 
23. ಆಡಿ ಕಲಿಯೋಣ 40.00 
24. ಸ್ವಾತಂತ್ರ್ಯ ಚಳುವಳಿಯಲ್ಲಿ ನಮ್ಮ ವಿಜ್ಞಾನಿಗಳು 15.00 
25. ಸ್ವಾತಂತ್ರ್ಯ ಸಮರದ ಆರಂಭದ ಹೆಜ್ಜೆಗಳು 6.00 
26. ನಮ್ಮ ರಾಷ್ಟ್ರೀಯ ಚಳುವಳಿ 15.00 
27. ನಮ್ಮ ಸೂರ್ಯ 10.00 
28. ಖಗೋಳಯಾನ 20.00 
29. ಗೆಲಿಲಿಯೋ ಪ್ರಸಂಗಗಳು 10.00 
30. ನಮ್ಮ ರಾಷ್ಟ್ರೀಯ ಚಳುವಳಿ (ಪ್ರಧಾನೇತರ ಹೋರಾಟಗಳು) 12.00 
31. ಮರೆಯಲಾಗದ ಭಗತ್‌ ಸಿಂಗ್‌ 8.00 
32. ಪರಿಸರ ಪಯಣ 15.00 
33. ಬ್ರಿಟಿಷರ ಕಾಲದಲ್ಲಿ ಭಾರತದ ಬವಣೆ 10.00 


ಗಂಭೀರ ಸವಾಲುಗಳು 

ಬ್ರಿಟಿಷ್‌ ದಾಸ್ಕದ ಸಂಕೋಲೆಗಳು ಕಳಚಿ ಐವತ್ತು ವರ್ಷಗಳಾಗಿವೆ. ಇಂಗ್ಲೀಷರ ವಿರುದ್ಧ ಹೋರಾಡಿ 
ಸ್ವಾತಂತ್ರ್ಯ ಗಳಿಸಲು ಶ್ರಮಿಸಿದ ಲಕ್ಷ ಲಕ್ಷ ಜನ ಅಸುನೀಗಿದ್ದಾರೆ. ಅವರ ಸುಂದರ ಭಾರತದ ಕನಸು 
ನನಸಾಗಿಲ್ಲ. ದೇಶ ಸೀಳಿ ಹೋಗಿದೆ. ಗಾಂಧೀಜಿ ಕೊಲೆಯಾದರು. ಅವರ ರಾಮರಾಜ್ಯದ ಕನಸು 
ನುಚ್ಚು ನೂರಾಯಿತು. ಸ್ವಾತಂತ್ರ್ಯದ ಐದು ದಶಕಗಳ ನಂತರವೂ ಹಸಿವು, ಬಡತನ, ರೋಗರುಜಿನ, 
ನಿರಕ್ಷರತೆ, ನಿರುದ್ಯೋಗ, ಅಸಮಾನತೆಗಳನ್ನು ಹೊತ್ತು ನಾವು ಇಪ್ಪತ್ತೊಂದನೆಯ ಶತಮಾನದ ಹೊಸ್ತಿಲಿನಲ್ಲಿ 
ಬಳಲಿ ನಿಂತಿದ್ದೇವೆ. 

ಒಂದೆಡೆ ಮಸೀದಿ ಉರುಳಿತು. ಹಿಂದೂ ಮುಸ್ಲಿಂ ಸೋದರತ್ವ ಭಯದ ನೆರಳಲ್ಲಿ ನರಳಿತು. 
ಮುಂಬೈ ಹತ್ತಿ ಉರಿಯಿತು. ಅಧಿಕಾರ ಗ್ರಹಣಕ್ಕಾಗಿ ನಾಡಿನೆಲ್ಲೆಡೆ ಕೋಮು ದಳ್ಳುರಿ ಭುಗಿಲೆಬ್ಬಿಸಲಾಯಿತು. 
ಸಮಾಜ ಕೋಮುಗ್ರಸವಾಯಿತು. ನಂತರದ ಘಟನೆಗಳು ಕೋಮು ಸೌಹಾರ್ದತೆ, ಜಾತ್ಯಾತೀತ 
ಪರಂಪರೆಗೇ ಬೆದರಿಕೆ ಒಡ್ಡಿದವು. ಇನ್ನೊಂದೆಡೆ ದಂಗುಗೊಳಿಸುವಷ್ಟು ಭ್ರಷ್ಟಾಚಾರ ಪ್ರಕರಣಗಳು, 
ವಂಚನೆಗಳು, ಆರ್ಥಿಕ-ನೈತಿಕ ನೆಲೆಯನ್ನೇ ನಲುಗಿಸಿದವು. ದೇಶದ ಸಾರ್ವಭೌಮತೆ, ಸ್ವಾತಂತ್ರ್ಯವೀಗ 
ಅಪಾಯದ ಅಂಚಿನಲ್ಲಿವೆ. 

ಬ್ರಿಟಿಪರ ಕಾಲದಲ್ಲಿ ಭಾರತ ಸುಮಾರು ಇನ್ನೂರು ವರ್ಷಕಾಲ ಬವಣೆಪಟ್ಟಿದೆ. ಆದರೆ ಈಗ 
ಬ್ರಿಟಿಷ್‌ ಆಡಳಿತ ಅಳಿದಿದ್ದರೂ ಅದರ ನಗ್ನ ಶೋಷಣೆ, ಸುಲಿಗೆ ನಿರಂತರವಾಗಿ ಮುಂದುವರೆದಿದೆ. 
ಅಮೇರಿಕ ಮತ್ತಿತರ ಸಾಮ್ರಾಜ್ಯಶಾಹಿಗಳು ತಮ್ಮಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಲು, ಸಂಪನ್ಮೂಲಗಳನ್ನು 
ದೋಚಲು, ಹೊಸ ಹೊರೆಗಳನ್ನು ಹೇರಲು ನವ ಜಾಗತಿಕ ವ್ಯವಸ್ಥೆಯನ್ನು ಸೃಜಿಸಿದ್ದಾರೆ. ಮುಕ್ತ 
ಮಾರುಕಟ್ಟೆಯ ನೀತಿಗಳು, ಉದಾರೀಕರಣ, ಜಾಗತೀಕರಣ, ಬಹುರಾಷ್ಟ್ರೀಯ 'ಕಂಪನಿಗಳು, ವಿಶ್ವ 
ವ್ಯಾಪಾರ ಸಂಘದ ನಿಲುಮೆಗಳು, ಅಂತರಾಷ್ಟ್ರೀಯ ನಿಧಿ-ವಿಶ್ವಬ್ಯಾ ೦ಕುಗಳ ಷರತುಗಳು ನ: 
ಪ್ರಗತಿಗೆ, ಸ್ವಾವಲಂಬನೆಗೆ ಮಾರಕವಾಗಿವೆ. ದೇಶ ಗಂಭೀರ ಸವಾಲುಗಳ ಸುಳಿಯಲ್ಲಿ ಸಿಲುಕಿದೆ. 

ಇದೀಗ ಎಲ್ಲ ನಾಗರಿಕರು, ಯುವಕರು, ವಿದ್ಯಾರ್ಥಿಗಳು, ಮಹಿಳೆಯರು, ಬುದ್ದಿ ಜೀವಿಗಳು, 
ರೈತರು, ಕಾರ್ಮಿಕರು ಜಾಗೃತಿಗೊಂಡು ನಾಡಿನ ಪುನರುಜ್ಜೀವನದ ಜನಾಂದೋಲನ ಸಂಘಟಿಸಿ 
ಸ್ಪಂದಿಸುವುದು ಅನಿವಾರ್ಯವಾಗಿದೆ. 

ಈ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯಪೂರ್ವದ ದಿನಗಳನ್ನು ನೆನೆಯುವಾಗ ಬ್ರಿಟಿಷರು ಭಾರತಕ್ಕೆ ಏನು 
ಮಾಡಿದರು ಎಂಬುದರ ಸಕಾರಾತಕ್ರ ಮತ್ತು ನಕಾರಾತಕ್ರ ಅಂಶಗಳನ್ನು ಅರಿಯಬೇಕಾಗಿದೆ. ಬ್ರಿಟಿಷ್‌ 
ಆಡಳಿತದ ಸಂದರ್ಭದಲ್ಲಿ ಭಾರತದ ಪರಿಸ್ಥಿತಿಯು ಹೇಗಿತ್ತೆಂದು ವಿಮರ್ಶೆ ನಡೆಸಬೇಕಿದೆ. ಸ್ವಾತಂತ್ರ್ಯ 
ಚಳುವಳಿಯ ಘಟನೆಗಳನ್ನು ಸರಿಸುವ ಹಾಗೂ ಇಂದಿನ ಪರಿಸ್ಥಿತಿಯ ಪ್ರಗತಿಪರ ಬದಲಾವಣೆಗಾಗಿ 
ಚಿಂತನ ನಡೆಸುವುದು ಅವಶ್ಯಕವಾಗಿದೆ. 

ಬ್ರಿಟಿಷರು ಭಾರತಕ್ಕೆ ಬಂದುದು ಒಂದು ದೈವದತ್ತ ವರ; ಸೂರ್ಯ ಮುಳುಗದ ಸಾಮ್ರಾಜ್ಯದ 


ಇಂಗ್ಲೀಷರ ಕಾಲ ನೆಮದಿಯ ಕಾಲವೆಂದು ನಂಬಿದವರಿದ್ದಾರೆ. ಹತ್ತೊಂಬತ್ತನೆ ಶತಮಾನದ ಪೂರ್ವಾರ್ಧದ 
ಬುದ್ದಿಜೀವಿಗಳು ಬ್ರಿಟಿಷ್‌ ಆಡಳಿತದ ಅಭಿಮಾನಿಗಳಾಗಿದ್ದರು. ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನದ 
ಮೂಲಕ ಭಾರತವನ್ನೂ ಲಂಡನ್ನಿನ ಪಡಿಯಚ್ಚಾಗಿ ರೂಪಿಸುವರೆಂದು ಅವರು ಭರವಸೆ ಹೊಂದಿದ್ದರು. 
ಅವರ ಕಲ್ಪನೆಯಂತೆ ಭಾರತ ಸಮೃದ್ಧ ಇಂಗ್ಲೆಂಡಿನ ಪಡಿಯಚ್ಚಾಯಿತೇ? 1757ರ ಪ್ಲಾಸೀ ಕದನದ 
ವೇಳೆಯಿಂದ ವೈಸ್‌ರಾಯ್‌ ಮೌಂಟ್‌ಬ್ಯಾಟನ್‌ರವರ ಆಡಳಿತದವರೆಗಿನ ಸುಮಾರು ಎರಡು 
ಶತಮಾನಗಳ ಕಾಲ ದೇಶವು ಬ್ರಿಟಿಷರ ಅಂಕಿತದಲ್ಲಿದ್ದ ಕಾಲಘಟ್ಟದಲ್ಲಿ ಹುದುಗಿದ್ದುದನ್ನು ಕೆದಕಿ 
ವೀಕ್ಷಿಸಬೇಕಷ್ಟೆ! 

ವಿಸ್ತೃತವಾದ ರಾಜಕೀಯ ಐಕ್ಯತೆ 

ಭಾರತದ ಮೇಲೆ ಅಸಂಖ್ಯ ವಿದೇಶಿಯರು ದಂಡೆತ್ತಿ ಬಂದರು. ಅರಬರು, ತುರ್ಕರು, ಮೊಘಲರು 
ಧಾಳಿ ಮಾಡಿದರು. ನಂತರ ಈ ದೇಶದೊಳಗೆ ಅವರು ಬೆರೆತರು. ದೇಶೀಯ ನಿರಂಕುಶ ಸಾಮಂತರು, 
ಮರಾಠರು, ಅಫ್‌ಗನ್ನರು, ಮಹಮದೀಯರು, ಹಿಂದೂಗಳು ಪರಸ್ಪರ ನಿರಂತರ ಕಾದಾಡುತ್ತಿದ್ದರು. 

ದೇಶದ ಜನರು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯ-ಶೂದ್ರರೆಂಬ ಕಟ್ಟುನಿಟ್ಟಿನ ವರ್ಣಾಶ್ರಮ ಧರ್ಮದಿಂದ 
ವಿಭಜಿಸಲ್ಪಟ್ಟು, ಸಾಮಾಜಿಕ ಜೀವನದಲ್ಲಿ ಪರಸ್ಪರ ಪರಕೀಯತೆ, ಪ್ರತ್ಯೇಕತೆ ಉಂಟಾಗಿತ್ತು. ಕುಲಕುಲದ 
ನಡುವೆ, ಜಾತಿ-ಜಾತಿ ನಡುವೆ ಸ್ವಪ್ರತಿಷ್ಠೆಯ ಪ್ರದರ್ಶನ, ಅಸೂಯೆ, ವೈಷಮ್ಯ ಹೊಗೆಯಾಡುತ್ತಿತ್ತು. 
ರಾಜಕೀಯ ಪ್ರಕ್ಷುಬ್ಬತೆಯಿಂದ ಸಮಾಜ ಜಡ್ಡುಗಟ್ಟಿತ್ತು. ದೇಶ ವಿಭಜಿತವಾಗಿತ್ತು. 

ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು ಹಾಗೂ ಇಂಗ್ಲೀಷರು ಬಂದರು. ದೇಶದ ಗತ ಇತಿಹಾಸವೆಲ್ಲ 
ಧಾಳಿ-ಪರಾಧೀನತೆಯ ಇತಿಹಾಸವಾಗಿತ್ತು. ಶತಮಾನಗಳ ಕಾಲ ಈ ದೇಶದ ಸಂಪತ್ತು ಮತ್ತು 
ಸಂಪನ್ಮೂಲ, ಬದುಕು ಮತ್ತು ಶ್ರಮ ವಿದೇಶಿಯರ ಮತ್ತು ಐರೋಪ್ಯ ದೇಶದ ಬಂಡವಾಳಗಾರರ 
ಧಾಳಿಗೆ, ವಿಸ್ತರಣೆಗೆ, ಪ್ರಭುತ್ವ ಸ್ಥಾಪಿಸುವಿಕೆಗೆ ಮತ್ತು ತೀವ್ರ ಶೋಷಣೆಗೆ ಬಲಿಯಾಗಿತ್ತು. 

ಈ ಹಿನ್ನೆಲೆಯಲ್ಲಿ ಯಾರ ಕಾಲದಲ್ಲೂ ಆಗದಿದ್ದಂತಹ ಹೆಚ್ಚು ದೃಢವಾದ ಮತ್ತು ಹೆಚ್ಚು 
ವಿಸ್ತೃತವಾದ ಐಕ್ಕತೆಯನ್ನು ಬ್ರಿಟಿಷರು ಸಾಧಿಸಿದರು. ದಕ್ಷಿಣ ಭಾರತ, ಸಿಲೋನ್‌, ಬರ್ಮಾ, 
ನೇಪಾಲ, ಭೂತಾನ ಮತ್ತು ಸಿಕ್ಕಿಂ ಇವುಗಳು ಭಾರತದ ಸಾಮ್ರಾಜ್ಯದ ಭಾಗಗಳಾಗಿದ್ದವು. ಸಮಯ 
ಸಾಧಕತೆ, ಸಮರ ತಂತ್ರಗಳು, ಒಡೆದು ಆಳುವ ನೀತಿಯಿಂದ ಭಾರತೀಯ ಭೂಭಾಗಗಳನ್ನು 
ಸ್ವಾಧೀನಪಡಿಸಿಕೊಂಡರು. ಬಂದೂಕು ಬಲದ ಮೇಲೆ ಐಕ್ಯತೆ ಹೇರಿದರು. 
ರೈಲ್ವೇ ಸಂಪರ್ಕ 

ಭಾರತದ ಉತ್ಪನ್ನಗಳನ್ನು ಸ್ಥಳದಿಂದ ಸ್ಥಳಕ್ಕೆ ರವಾನಿಸುವ ಮತ್ತು ವಿನಿಮಯ ಮಾಡಿಕೊಳ್ಳುವ 
ಸಾಧನದ ಕೊರತೆಯಿತ್ತು. ಯುರೋಪಿನ ವಿಜ್ಞಾನದ ಕೊಡುಗೆಯಾಗಿ ಉಗಿಯು ಬಳಕೆಯಲ್ಲಿ ಬಂತು. 
ರೈಲ್ವೇಗಳ ಹಾಗೂ ಉಗಿ ಜಹಜುಗಳ ಸಂಯೋಜನೆಯಿಂದ ದೂರ ಮತ್ತು ಸಮಯದ ಮೇಲೆ 
ವಜಯ ಸಾಧಿಸಲಾಯಿತು. ಜಗತ್ತಿನ ವಿವಿಧ ಭಾಗಗಳಿಗೆ ಭಾರತದ ಸಂಪರ್ಕ ಸಾಧ್ಯವಾಯಿತು. 


ಬ್ರಿಟಿಷರ ಕಾಲದಲ್ಲಿ ಭಾರತದ ಬವಣೆ 


ರೈಲ್ವೇ ವ್ಯವಸ್ಥೆ ಮೂಲತಃ ಬ್ರಿಟಿಷ್‌ ಹಿತಾಸಕ್ತಿಗಾಗಿ ರಚನೆಗೊಂಡಿತು. 

ಬಂದರು, ಕಾಲುವೆಗಳ, ಬೆಳವಣಿಗೆ ವಿಸ್ತೃತಗೊಂಡಿತು. ಯುದ್ದ ಸಾಮಗ್ರಿ, ಆಹಾರ ಸಾಗಣೆ 
ಹಾಗೂ ಅಂತರ್ದೇಶೀಯ ಸಂಪರ್ಕ ಸಾಧನಗಳು ವೃದ್ಧಿಸಿದವು. ದೇಶಾದ್ಯಂತ ರೈಲು ಮಾರ್ಗಗಳ 
ಜಾಲಬಂಧದ ಅನಿವಾರ್ಯತೆಯನ್ನು ಮನಗಾಣಲಾಯಿತು. ಕುಗ್ರಾಮಗಳು ಕೂಡ ಜಗತ್ತಿನ ವಿಶಾಲ 
ಮಾರುಕಟ್ಟೆಯ ಸಂಪರ್ಕಕ್ಕೆ ಬಂದವು. 

19ನೇ ಶತಮಾನದ ಪೂರ್ವಾರ್ಧ ವೇಳೆಯಲ್ಲಿ ಬ್ರಿಟನ್‌ ಜಗತ್ತಿನ ಕೈಗಾರಿಕಾ ಕಾರ್ಯಾಗಾರವಾಗಿತ್ತು 
ಭಾರತದಲ್ಲಿ ಸುಮಾರು 350 ಕೋಟಿ ರೂ. ವೆಚ್ಚದಲ್ಲಿ 1905ರ ವೇಳೆಗೆ 28,000 ಮೈಲಿಗಳಷ್ಟು 
ದೂರದ ರೈಲ್ವೇ ಮಾರ್ಗವನ್ನು ರಚಿಸಲಾಗಿತ್ತು. 

ರೈಲ್ವೇ ಕಾರ್ಯಾಗಾರಗಳು ನೆಲೆಗೊಂಡವು. ರೇಲ್ವೆ ಪದ್ಧತಿಯು ಭಾರತದಲ್ಲಿ ಆಧುನಿಕ ಕೈಗಾರಿಕೆಯ 
ಹರಿಕಾರನಾಯಿತು. 
ಪ್ರಸಾರ ಮಾಧ್ಯಮ 

ವಿದ್ಯುತ್‌ ಟೆಲಿಗ್ರಾಫ್‌ ಚಾಲನೆಗೆ ಬಂತು. ದೇಶದ ವಿವಿಧ ಪ್ರಾಂತಗಳಿಗೆ ಸಂಪರ್ಕ ಕಲ್ಪಿಸುವ 
ಕಡಿಮೆ ವೆಚ್ಚದ ಅಂಚೆ ತಂತಿ ವ್ಯವಸ್ಥೆಗಳು ಜಾರಿಗೆ ಬಂದವು. ಭಾರತೀಯರ ಹಾಗೂ ಯುರೋಪಿಯನ್ನರ 
ಜನ ಸಾಮಾನ್ಯರು ಸ್ವತಂತ್ರ ಪತ್ರಿಕಾ ಪ್ರಪಂಚವನ್ನು ತೆರೆದರು. ದಿನ, ವಾರ, ಮಾಸಿಕ ಪತ್ರಿಕೆಗಳು 
ಪ್ರಕಟಗೊಂಡವು. ಮುದ್ರಣಯಂತ್ರಗಳು ಸ್ಥಾಪಿತಗೊಂಡವು. 

ಭಾರತದಲ್ಲಿ ದೇಶೀಯ ಹಾಗೂ ಐರೋಪ್ಯರಿಂದ ನಡೆಸಿಕೊಂಡು ಬರಲು ಪ್ರಾರಂಭಿಸಿದ ಸ್ವತಂತ್ರ 
ಪತ್ರಿಕಾ ಮಾಧ್ಯಮವು ಏಷ್ಯಾ ಖಂಡದಲ್ಲಿಯೇ ಮೊತ್ತ ಮೊದಲನೆಯದು-ಅತ್ಕಂತ 
ಪರಿಣಾಮಕಾರಿಯಾದುದು. 
ಹೊಸ ಶಿಕ್ಷಣ ನೀತಿ 

ಬ್ರಿಟಿಷರು ತಮ್ಮಆಡಳಿತದ ಸುಭದ್ರ ವ್ಯವಸ್ಥೆಗಾಗಿ ಸ್ವದೇಶಿ ಮೇಧಾವಿ ವರ್ಗವೊಂದನ್ನು ಸ್ಫಜಿಸಬೇಕಿತ್ತು 
ವಾಣಿಜ್ಯ, ಆಡಳಿತ ವ್ಯವಹಾರಗಳಿಗಾಗಿ ಏಜೆಂಟರೂ, ಗುಮಾಸ್ತರೂ ಬೇಕಿದ್ದರು. ಲಾರ್ಡ್‌ ಮಕಾಲೆ 
ಆಡಳಿತದಲ್ಲಿ ಆಂಗ್ರ ಭಾಷಾ ಸಾಹಿತ್ಯ ಮತ್ತು ನವೀನ ವಿಜ್ಞಾನ ಅಳವಡಿಸಲಾಯಿತು. ವೇಷ, 
ಭೂಷಣ, ವರ್ತನೆ, ಆಲೋಚನೆಯಲ್ಲೂ ಆಂಗ್ರತನ ಕಾಣಬಯಸುವ ಶಿಕ್ಷಣ ಪದ್ಧತಿ ರೂಪಿಸಲಾಯಿತು. 

ಇಂಗ್ಲೀಷ್‌ ಶಿಕ್ಷಣದಿಂದ ರಾಜಕೀಯ, ಆರ್ಥಿಕ, ಸಾಮಾಜಿಕ ವಿಚಾರಗಳನ್ನು ವಿಮರ್ಶಾ ದೃಷ್ಟಿಯಿಂದ 
ನೋಡುವ ಪರಿಪಾಠ ಬೆಳೆಯಿತು. ಭಾರತೀಯ ಭಾಷೆಗಳ ಮೇಲೆ ಬಹಳ ಪರಿಣಾಮ ಬೀರಿತು. 
ಗದ್ಯ ರೂಪ ಬಲಗೊಂಡಿತು. ಭಾರತೀಯರಲ್ಲಿ ಆತ್ಮವಿಶ್ವಾಸ ಮೂಡಿಸಲು ನೆರವಾದವು. ರಾಷ್ಟ್ರೀಯ 
ಚಳುವಳಿ ಮೇಲೆ ಮಹತ್ತರ ಪ್ರಭಾವ ಬೀರಿದವು. 

ವರ್ಣ ವ್ಯವಸ್ಥೆಯ ಕಟ್ಟುಪಾಡುಗಳಲ್ಲಿ ಕಮರಿಹೋಗಿದ್ದ ಅಸ್ಪೃಶ್ಯ ಜಾತಿಗೆ ಸೇರಿದವರಲ್ಲಿ ಬ್ರಿಟಿಷ್‌ 
ಆಡಳಿತದ ಸಮಾನಾವಕಾಶದಿಂದ ಚೈತನ್ಯ ಸಂಚಾರವಾಯಿತು. ವರ್ಣ, ಜಾತಿ ವ್ಯವಸ್ಥೆಯ ಬೇರನ್ನೇ 


ಬ್ರಿಟಿಷರ ಕಾಲದಲ್ಲಿ ಭಾರತದ ಬವಣೆ 


ಅಲುಗಾಡಿಸಲು ಇಂಗ್ಲೀಷರಿಗೆ ಸಾಧ್ಯವಾಯಿತು. 

ಆಧುನಿಕ ರಾಜಕೀಯ ಕಲ್ಲನೆಗಳಾದ ರಾಷ್ಟ್ರ ರಾಷ್ಟ್ರೀಯತೆ, ದೇಶಪ್ರೇಮ ಮತ್ತು ರಾಜಕೀಯ 
ಹಕ್ಕುಗಳನ್ನು ಭಾರತೀಯರು ಕಲಿತರು. ಭಾರತೀಯರಲ್ಲಿ ಏಕತೆ ಹಾಗೂ ವಿಚಾರ ವಿನಿಮಯ ಸಾಧ್ಯವಾಗಲು 
ಇಂಗ್ಲೀಷ್‌ ಏಕಭಾಷೆಯಾಗಿ ನೆರವಾಯಿತು. 

ಭಾರತೀಯರ ಪುರಾತನ ವೈಭವ ಮತ್ತು ಮಹಾನ್‌ ಪರಂಪರೆಯನ್ನು ಅಧ್ಯಯನ ಮಾಡಿದ 
ಬ್ರಿಟಿಷ್‌ ವಿದ್ವಾಂಸರು ಅದನ್ನು ಪ್ರಚುರಪಡಿಸಿದರು. 

ವೈಚಾರಿಕ ವಲಯದಲ್ಲಿ ಹೊಸತನ, ಆತಶೋಧನೆ ವೈಜ್ಞಾನಿಕ ದೃಷ್ಟಿಕೋನ ಮೂಡಲು 
ಅವಕಾಶವಾಯಿತು. 


ಭಾರತ ರಾಷ್ಟ್ರೀಯ ಕಾಂಗ್ರೆಸ್‌ 

ಆಡಳಿತ ವ್ಯವಸ್ಥೆಯ ಹಿರಿಯ ಸ್ಥಾನಗಳಲ್ಲಿದ್ದ ಸಿ.೦. ಹ್ಯೂಮ್‌ರಂತಹ ಅಧಿಕಾರಿಗಳ ಸಹಯೋಗದಲ್ಲಿ 
1885ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್‌ ಸ್ಥಾಪಿತಗೊಂಡದ್ದನ್ನು ಮರೆಯುವಂತಿಲ್ಲ. ಜನತೆಯ 
ಅಸಂತೃಪ್ತಿಯನ್ನು ತಾತ್ಕಾಲಿಕವಾಗಿ ನೀಗಿಸುವ ವಿದೇಶಿ ಆಳರಸರ ತಕ್ಷಣದ ಉದ್ದೇಶಗಳನ್ನು 
ಈಡೇರಿಸಿತಾದರೂ, ಕೊನೆಗೆ ಪ್ರಭುತ್ವದ ವಿರುದ್ದ ಸಮರಶೀಲ ಸಾಮೂಹಿಕ ಕಾರ್ಯಾಚರಣೆ 
ಸಂಘಟಿಸುವಲ್ಲಿ ಈ ಕಾಂಗ್ರೆಸ್‌ ಸಮರ್ಥ ಸಾಧನವಾಯಿತು. ಉಮೇಶ ಚಂದ್ರ ಬ್ಯಾನರ್ಜಿ ಇದರ 
ಮೊದಲ ಅಧ್ಯಕ್ಷರಾಗಿದ್ದರು. 
ಆಧುನಿಕ ಕೈಗಾರಿಕೆ 

ನೈಸರ್ಗಿಕ ಸಮೃದ್ಧತೆಯ ನಡುವೆ ಸಾಮಾಜಿಕ ದಾರಿದ್ರ್ಯತೆ ಇರುವ ಭಾರತದಲ್ಲಿ ರೇಲ್ವೆ ವ್ಯವಸ್ಥೆಯ 
ಪರಿಣಾಮವಾಗಿ ಇತರೆ ದೇಶಗಳ ಯಂತ್ರ ಸಾಧನೆಗಳ ಹಾಗೂ ಯಂತ್ರೋಪಕರಣಗಳ ತಿಳುವಳಿಕೆ 
ಅಧಿಕವಾಯಿತು. ದೇಶೀಯ ಇಂಜನಿಯರುಗಳು ತಮ್ಮಸಾಮರ್ಥ್ಯ ಮತ್ತು ತಜ್ಞತೆ ಪ್ರದರ್ಶಿಸಿದರು. 

ಕೈಗಾರಿಕಾ ಕ್ರಾಂತಿ, ಯಾಂತ್ರಿಕ ಕ್ರಾಂತಿ, ಸಾಮಾಜಿಕ-ಸಾಂಸ್ಕೃತಿಕ ಕ್ರಾಂತಿಯ ಮೂಲಕ ಇಡೀ 
ಮಾನವ ಸಮಾಜದಲ್ಲಿ ಪರಿವರ್ತನೆಗಳನ್ನು ನಿರ್ಮಿಸಿದ ಆಧುನಿಕ ಬಂಡವಾಳಶಾಹಿಯಾಗಿ ಬ್ರಿಟಿಷರು 
ಬೆಳೆದಿದ್ದರು. i 
ಭಾರತೀಯ ಪುನರುಜ್ಜೀವನ 

ಬ್ರಿಟಿಷರು ಇಲ್ಲಿ ಒಡೆತನ ಸ್ಥಾಪಿಸಿದ ಮೇಲೆ ಸಹಜವಾಗಿಯೇ ಪಾಶ್ಚ್ಯಾತ್ಯ ಸಂಸ್ಕೃತಿ ಮತ್ತು ಪ್ರಾಚ್ಯ 
ಸಂಸ್ಕೃತಿ ಪರಸ್ಪರ ಪ್ರಭಾವಿತವಾಗಿವೆ. ಹಳೆಯ ಕಂದಾಚಾರದ ವಿಚಾರಗಳ ಮೇಲೆ ಗಾಢ ಪರಿಣಾಮ 
ಬೀರಿ ಅವು ನಶಿಸುವಂತೆ ಮಾಡಿತು. 

ಇಲ್ಲಿ ನೆಲೆಸಿದ ಕ್ರಿಶ್ಚಿಯನ್‌ ಸಂಸ್ಥೆಗಳು ಧರ್ಮ ಪ್ರಚಾರ ಮಾಡುವುದಕ್ಕಾಗಿ ಉಚಿತ ಶಿಕ್ಷಣ 
ಹಾಗೂ ವೈದ್ಯಕೀಯ ನೆರವು ಮೊದಲಾದ ಪರೋಪಕಾರ ಕಾರ್ಯಕೈಗೊಂಡವು. ಪಾದ್ರಿಗಳ ಈ 


ಬ್ರಿಟಿಷರ ಕಾಲದಲ್ಲಿ ಭಾರತದ ಬವಣೆ 


ತೆರನಾದ ಮಾನವೀಯ ಮೌಲ್ಯಗಳನ್ನೊಳಗೊಂಡ ಕಾರ್ಯಕ್ರಮಗಳು ಭಾರತೀಯ ಬುದ್ದಿಜೀವಿಗಳ 
ಮೇಲೆ ಪ್ರಭಾವ ಬೀರತೊಡಗಿದವು. 
ಚೌಕಟ್ಟು ಮುರಿಯಿತು 

ಇಲ್ಲಿಯವರೆಗೆ ಬ್ರಿಟಿಷರ ಕಾಲದಲ್ಲಿನ ಸಕಾರಾತಕ್ವ ಅಂಶಗಳತ್ತ ಗಮನಹರಿಸಿದೆವು. ಈಗ ಅವರ 
ಅಧಿಕಾರಾವಧಿಯಲ್ಲಿನ ನಕಾರಾತಕ್ರ ಅಂಶಗಳನ್ನು ಅರಿಯುವುದು ಅವಶ್ಯಕ. 

ಹದಿನಾರನೆಯ ಶತಮಾನದಲ್ಲಿ ಕೇವಲ ವ್ಯಾಪಾರಕ್ಕೆಂದು ಭಾರತಕ್ಕೆ ಬಂದ ಈಸ್ಟ್‌ ಇಂಡಿಯಾ 
ಕಂಪೆನಿಯ ಪ್ರತಿನಿಧಿಗಳು ದೇಶದ ಅಂತಃಕಲಹಗಳಲ್ಲಿ ಹಸಕ್ಷೇಪ ಮಾಡಲಾರಂಭಿಸಿದರು. ರಾಜಕೀಯದಲ್ಲಿ 
ಪ್ರವೇಶಿಸುತ್ತಾ 1757ರಲ್ಲಿ ಪ್ಲಾಸಿ ಯುದ್ಧಾ ನಂತರ ಮೊತ್ತ ಮೊದಲು ಬಂಗಾಳದಲ್ಲಿ ತಮ್ಮಕಂಪೆನಿಯ 
ಆಡಳಿತ ಸ್ಥಾಪಿಸಿದರು. 1765 ರಿಂದ 1770ರ ವೇಳೆಗೆ ಬಂಗಾಳದ ಶೇ. 33 ರಷ್ಟು ಆದಾಯವನ್ನು 
ಲೂಟಿ ಮಾಡಿ ಸರಕುಗಳ ರೂಪದಲ್ಲಿ ತಮ್ಮದೇಶಕ್ಕೆ ರವಾನಿಸಿದರು. 1780 ರ ವೇಳೆಗೆ ಒಟ್ಟು 38 
ಮಿಲಿಯ ಪೌಂಡುಗಳ ಮೌಲ್ಯದ ಸರಕನ್ನು, ನಾಣ್ಯಗಳನ್ನು ತಮ್ಮ ನಾಡಿಗೆ ಸಾಗಿಸಿದರು. ಬ್ರಿಟನ್ನಿನ 
ರಾಷ್ಟ್ರೀಯ ಆದಾಯದ ಶೇ. 2 ರಷ್ಟು ಸಂಪತ್ತು ಭಾರತದಿಂದ ಸೋರಿಹೋಯಿತು. 

ಕರಕುಶಲತೆ, ತಂತ್ರಜ್ಞಾನ, ವಿಜ್ಞಾನ, ವ್ಯಾಪಾರ, ವಾಣಿಜ್ಯ, ಕೈಗಾರಿಕೆ, ಶಸ್ತ್ರಾಸ್ತಗಳ ತಯಾರಿಕೆಗಳು 
ನಶಿಸಲಾರಂಭಿಸಿದವು. ನಗರ ಜೀವನ ನಿರುದ್ಯೋಗದಿಂದಾಗಿ ಅಸಹನೀಯವಾಗುತ್ತಾ ಬಂದು 
ನಗರವಾಸಿಗಳು ಸಹಸ್ರ ಸಂಖ್ಯೆಯಲ್ಲಿ ಹಳ್ಳಿಗಳಿಗೆ ವಲಸೆ ಹೋದರು. ಕೆಲವರು ಮಾತ್ರ ಬ್ರಿಟಿಷ್‌ 
ಸೇನೆಯ ಬಡ ಸಿಪಾಯಿಗಳಾದರು. 

ಭಾರತದ ಹಳ್ಳಿಗಳು ಬ್ರಿಟಿಷರಿಗೆ ಅಗ್ಗದ ಬೆಲೆಯಲ್ಲಿ ಕಡಿಮೆ ಕೂಲಿಯಲ್ಲಿ ಕಚ್ಚಾ ಪದಾರ್ಥಗಳನ್ನು 
ಸಂಗ್ರಹಿಸಿ ಸಾಗಿಸುವ ಕೇಂದ್ರಗಳಾದವು. ನಗರಗಳು, ಬಂದರುಗಳು ಕಚ್ಚಾ ವಸ್ತುಗಳನ್ನು ಇಂಗ್ಲೆಂಡಿಗೆ 
ಸಾಗಿಸುವ ತಂಗುದಾಣಗಳಾದವು. ಬ್ರಿಟಿಷರು ಇಂಗ್ಲೆಂಡಿನಲ್ಲಿ ಉತ್ಪಾದಿಸಿದ ಸಿದ್ದವಸ್ತುಗಳನ್ನು ಅತೀ 
ಹೆಚ್ಚಿನ ಬೆಲೆಗೆ, ಭಾರೀ ಲಾಭಕ್ಕೆ ವಿಕ್ರಯಿಸುವ ಮಾರುಕಟ್ಟೆಯಾಯಿತು ಭಾರತ. 

ಇಂಗ್ಲೆಂಡ್‌ ಭಾರತೀಯ ಸಮಾಜದ ಇಡೀ ಚೌಕಟ್ಟನ್ನೇ ಮುರಿದು ಹಾಕಿತು. ಹಳೆಯ ಜಗತ್ತನ್ನು 
ಕಳೆದುಕೊಂಡರಲ್ಲದೆ ಇಲ್ಲಿಯ ಜನ ಹೊಸ ಜಗತ್ತನ್ನು ಪಡೆಯಲಿಲ್ಲ. ನೂರು ವರ್ಷಗಳಲ್ಲಿ ಬ್ರಿಟಿಷರು 
ಈಸ್ಟ್‌ ಇಂಡಿಯಾ ಕಂಪೆನಿಯ ಆಳ್ವಿಕೆಯ ಅವಧಿಯಲ್ಲಿ ಭಾರತದ ಸಂಪತ್ತನ್ನು ಕೊಳ್ಳೆ ಹೊಡೆದು 
ಕೈಗಾರಿಕಾ. ಕ್ರಾಂತಿಯ ನಂತರ ಬಂಡವಾಳಶಾಹಿ, ಸಾಮ್ರಾಜ್ಯಶಾಹಿಯಾಗಿ ಬೆಳೆದುಬಂದು 
ಕಾಲಕ್ರಮೇಣದಲ್ಲಿ ಜಗತ್ತಿನಲ್ಲಿಯೇ ತಮ್ಮಅತ್ಯಂತ ದೊಡ್ಡದಾದ ಸಾಮ್ರಾಜ್ಯವನ್ನೇ ಕಟ್ಟಿದರು. 
ಭಗ್ನಾವಶೇಷಗಳ ರಾಶಿ . 

ಭಾರತದಲ್ಲಿ ಬ್ರಿಟಿಷ್‌ ಆಳ್ವಿಕೆಯ ಬಗ್ಗೆ ಕಾರ್ಲ್‌ಮಾರ್ಕ್ಸ್‌ರು 1853 ರಲ್ಲಿ ತಮ್ಮ ಲೇಖನದಲ್ಲಿ 
ಹೀಗೆ ಪ್ರಸ್ತಾಪಿಸಿದ್ದಾರೆ. “ಬ್ರಿಟಿಷರು ದೇಶೀಯ ಸಮುದಾಯಗಳನ್ನು ಒಡೆಯುವ ಮೂಲಕ, ದೇಶೀಯ 
ಸಮಾಜದಲ್ಲಿ ಮಹೋನ್ನತವಾದುದನ್ನೆಲ್ತಾ, ಉಚ್ಚವಾದುದನ್ನೆಲ್ಲಾ ನೆಲಸಮ ಮಾಡುವ ಮೂಲಕ ಆ 


ಬ್ರಿಟಿಷರ ಕಾಲದಲ್ಲಿ ಭಾರತದ ಬವಣೆ 


ನಾಗರಿಕತೆಯನ್ನು ನಾಶ ಮಾಡಿದರು. 
ಭಾರತದಲ್ಲಿ ಅವರ ಆಧಿಪತ್ಯದ ಇತಿಹಾಸದ ' 
ಪುಟಗಳೆಲ್ಲಾ ಈ ವಿನಾಶವನ್ನು ಬಿಟ್ಟು 
ಬೇರೆನನ್ನೂ ಹೇಳುವುದಿಲ್ಲ. ಪುನರುಜ್ಜೀವನದ 
ಕಾರ್ಯವನ್ನು ಈ ಭಗ್ನಾವಶೇಷಗಳ ರಾಶಿ ಮಧ್ಯೆ 
ಕಾಣುವುದು ದುಸ್ಸಾಧ್ಯ... ಗ್ರೇಟ್‌ಬ್ರಿಟನ್‌ನ 
ಆಳುವ ವರ್ಗಗಳು ಇದುವರೆಗೂ ಭಾರತದ 
ಪ್ರಗತಿಯಲ್ಲಿ ಪ್ರಾಸಂಗಿಕವಾಗಿ ತಾತ್ಕಾಲಿಕವಾಗಿ 
ಕಿಪವಾದವಾಗಿಯಷ್ಟೇ ಆಸಕ್ತಿ ವಹಿಸಿವೆ.'' 
ಮೊದಲ ಸ್ವಾತಂತ್ರ್ಯ ಸಂಗ್ರಾಮ 

ದೇಶೀಯ ರಾಜನಿಗೆ ಸಂತಾನವಿಲ್ಲದಿದ್ದಲ್ಲಿ 
ಅವನ ದತ್ತುಪುತ್ರರಿಗೆ ರಾಜ್ಯಾಧಿಕಾರ ವಹಿ ಭಾರತದ ಸ್ವಾತಂತ್ರ್ಯದ ಬಗ್ಗೆ ಕಾಳಜಿ 
ಸಿಕೊಳ್ಳಲು ಅವಕಾಶವಿಲ್ಲವೆಂಬ ಹೊಂದಿದ್ದ ಕಾರ್ಲ್‌ ಮಾರ್ಕ್ಸ್‌ 
"ಉತ್ತರಾಧಿಕಾರ ಅಪಹರಣ'' (Doctrine of Lapse) ಸಿದ್ದಾಂತ ಪ್ರತಿಪಾದಿಸಲಾಯಿತು. ಸಬ್ರಿಡಿಯರಿ 
ಒಪ್ಪಂದಗಳು ಭಾರತೀಯ ಸಂಸ್ಥಾನಗಳ ದೊರೆಗಳನ್ನು ದಾಸರನ್ನಾಗಿಸುವ ವಿಧಾನವಾಗಿದ್ದವು. ಈ 
ದೊರೆಗಳು ತಮ್ಮ ಸಂಸ್ಥಾನಗಳಲ್ಲಿ ಕಂಪೆನಿಯು ಇರಿಸಿದ್ದ ದಳಗಳ ಪೋಷಣೆಗಾಗಿ ಸಹಾಯದ್ರವ್ಯ 
ನೀಡಬೇಕಾಗುತ್ತಿತ್ತು. ಅತ್ಯಂತ ದುಬಾರಿ ಬಡ್ಡಿಗಳಲ್ಲಿ ದೊರೆಗಳ ಮೇಲೆ ಸಾಲಗಳನ್ನು ಹೇರಲಾಗುತ್ತಿತ್ತು. 
ಈ ಒಪ್ಪಂದಗಳನ್ನು ಪೂರೈಸದಿದ್ದಲ್ಲಿ ಆ ರಾಜರುಗಳ ಸಂಸ್ಥಾನಗಳನ್ನು ಕಂಪೆನಿಯು ತನ್ನ 
ವಶಪಡಿಸಿಕೊಳ್ಳುತ್ತಿತ್ತು. ರಾಜ ಮಹಾರಾಜರುಗಳನ್ನು ಸಾಮಾನ್ಯ ಬ್ರಿಟಿಷ್‌ ಪ್ರಜೆಗಳ ಮಟ್ಟಕ್ಕೆ 
ಇಳಿಸಲಾಗುತ್ತಿತ್ತು 

ಹೀಗೆ ರಾಜ್ಯ ಕಳೆದುಕೊಳ್ಳುತ್ತಲಿದ್ದ ರಾಜ ಮಹಾರಾಜರು, ಭೂಮಿ, ಉದ್ಯೋಗ ಕಳೆದುಕೊಳ್ಳುತ್ತಲಿದ್ದ 
ಹಿಂದು, ಮುಸ್ಲಿಂ, ಸಿಖ್‌ ರೈತಾಪಿ ಜನರು, ಸ್ವಾಭಿಮಾನ ಕಳೆದುಕೊಂಡು ಬ್ರಿಟಿಷ್‌ ಸೈನ್ಯದ 
ಗುಲಾಮರಾಗುತ್ತಿದ್ದ ಹಿಂದು, ಮುಸ್ಲಿಂ, ಸಿಖ್‌ ಸಿಪಾಯಿಗಳು ಎಲ್ಲರೂ ಭಾರತದ ಇತಿಹಾಸದಲ್ಲಿಯೇ 
ಮೊತ್ತಮೊದಲು 1857 ರಲ್ಲಿ ಪರಸ್ಪರ ದ್ವೇಷವನ್ನು ಮರೆತು ತಮ್ಮಸಮಾನ ವೈರಿಗಳಾದ ಬ್ರಿಟಿಷರ 
ವಿರುದ್ಧ ಒಗ್ಗೂಡಿದರು. ಕಂಪೆನಿಯ ಆಡಳಿತದ ವಿರುದ್ಧ ಬಂಡೆದ್ದರು. 

ಸೇನೆಯಲ್ಲಿ ಭಾರತೀಯ ಸಿಪಾಯಿಗಳು ಸಂಬಳ, ಸ್ಥಾನಮಾನ, ಬಡ್ತಿಗಳಲ್ಲಿ ಕೆಳದರ್ಜೆಯವರಾಗಿದ್ದರು. 
ಯನ್‌ಫೀಲ್ಡ್‌ ಬಂದೂಕುಗಳ ತೋಟಾಗಳಿಗೆ ದನದ ಹಾಗೂ ಹಂದಿಯ ಕೊಬ್ಬನ್ನು ಹಚ್ಚಲಾಗಿತ್ತೆಂಬ 
ದಟ್ಟ ವದಂತಿಯಿಂದ ಈ ಸೈನಿಕರು ಉದ್ವಿಗ್ನರಾಗಿದ್ದರು. ಪ್ಲಾಸೀ ಕದನದ ಶತಮಾನೋತ್ಸವದ 
ಸಂದರ್ಭದಂದೇ ಬ್ರಿಟಿಷರ ಆಡಳಿತವನ್ನು ಕಿತ್ತೊಗೆಯಲು ಈ ಸಿಪಾಯಿಗಳು ಕೆಚ್ಚಿದೆಯಿಂದ ಸಂಕಲ್ಪಿಸಿದರು. 


ಬ್ರಿಟಿಷರ ಕಾಲದಲ್ಲಿ ಭಾರತದ ಬವಣೆ 


ದೇಶೀಯ ಸಿಪಾಯಿಗಳ ತುಕಡಿಗಳು ಐರೋಪ್ಯ ಅಧಿಕಾರಿಗಳನ್ನು ಕೊಂದವು. ಇತರ ಮುಸ್ಲಿಂ 
ನವಾಬರು, ಹಿಂದೂ ರಾಜರು ದೆಹಲಿಯ ಮೊಗಲ್‌ ಚಕ್ರವರ್ಶಿಯನ್ನು ಪುನಃ ಸಿಂಹಾಸನಕ್ಕೇರಿಸುವಲ್ಲಿ 
ಹೋರಾಟ ಕೊನೆಗೊಂಡಿತು. | 

ಭಾರತವು ಸಾಮಂತಶಾಹಿ ರೀತಿಯಲ್ಲಿ ವಿಭಜನೆಗೊಂಡಿದ್ದುದು, ನಾನಾ ವಂಶಗಳಿಗೆ ಸೇರಿದ್ದುದು, 
ಜನರ ಮಧ್ಯೆ ಧಾರ್ಮಿಕ ಹಾಗೂ ಜಾತಿಯ, ಮತೀಯ ವೈರವಿದ್ದುದು, ಬಂಡಾಯದ ನಾಯಕತ್ವ ವಹಿ 
ಸಿದ್ದ ಬಹುಮಟ್ಟಿಗಿನ ಸ್ಥಳೀಯ ರಾಜರುಗಳ, ಶ್ರೀಮಂತರ ವಿಶ್ವಾಸಘಾತುಕತನ-ಈ ಕಾರಣಗಳಿಂದಾಗಿ 
ಈ ಸಂಗ್ರಾಮ ಸಾರ್ವತ್ರಿಕ ಕಾರ್ಯಾಚರಣೆಯ ಸ್ವರೂಪ ಪಡೆಯಲಾಗದೆ ಯಶಸ್ಸು ಸಾಧಿಸಲಿಲ್ಲ. 

ಅನಂತರ ಬಂಡಾಯಗಾರರ ವಿರುದ್ಧ ಮೃಗೀಯ ಅತ್ಯಾಚಾರ ಪ್ರಾರಂಭವಾಯಿತು. ದಿಲ್ಲಿಯನ್ನು 
ವಶಪಡಿಸಿಕೊಳ್ಳಲಾಯಿತು. ನಂತರ ಬ್ರಿಟಿಷ್‌ ಸೈನ್ಯವು ಎಸೆಗಿದ ಘಾತುಕ ಕೃತ್ಯಗಳು ಅವರ್ಣನೀಯವೆಂದು 
ಮುಂಬೈ ಗವರ್ನರ್‌ ಲಾರ್ಡ್‌ ಎಲ್ಲಿನ್‌ಸ್ಪನ್ನನೂ ಬರೆದಿದ್ದಾನೆ. ಬ್ರಿಟಿಷ್‌ ಸೈನಿಕರ ಸೇಡಿನಿಂದ 
ಮಿತ್ರರಾಗಲೀ, ಶತ್ರುಗಳಾಗಲೀ ಯಾರೂ ಸುರಕ್ಷಿತರಾಗಿರಲಿಲ್ಲ. ಅವರ ಲೂಟಿ ಹಾಗೂ ಕೊಳ್ಳೆಗಳು 
ನಾದಿರ್‌ಷಾನ ಲೂಟಿಯನ್ನು ಮೀರಿಸಿದ್ದವು. ಭೀಕರ ಕಗ್ಗೊಲೆಗಳ ನಂತರ ದಿಲ್ಲಿ ಹಲವಾರು ವರ್ಷ 
ಸಂಪೂರ್ಣ ನಾಶಗೊಂಡ ಸ್ಥಿತಿಯಲ್ಲಿತ್ತು. 

ಬೆನಾರಿಸ್‌ ಹಾಗೂ ಅಲಹಾಬಾದ್‌ಗಳಲ್ಲಿ ನಗರ ಜನರನ್ನೂ ಸಿಪಾಯಿಗಳನ್ನೂ ಅತ್ಯಂತ 
ಕ್ರೌರ್ಯದಿಂದ ಕಗ್ಗೊಲೆ ಮಾಡಲಾಯಿತು. ಹಳ್ಳಿಗಳನ್ನು ಸುಟ್ಟು ಹಾಕಲಾಯಿತು. ರಸ್ತೆಯುದ್ದಕ್ಕೂ 
ನೂರಾರು ಜನರನ್ನು ನೇಣುಹಾಕಿ ನೇಣುಗಂಬಗಳಲ್ಲಿ ನೇತು ಬಿಡಲಾಯಿತು. 

1858 ಮಾರ್ಚ್‌ 19 ರಂದು ಲಕ್ನೋ ಬ್ರಿಟಿಷರ ಕೈವಶವಾಯಿತು. ಬ್ರಿಟಿಷ್‌ ದಳಗಳು ಎರಡು 
ವಾರಗಳ ಕಾಲ ಲಕ್ಷೋವನ್ನು ಸೂರೆ ಮಾಡುತ್ತಾ ಜನರನ್ನು ಕೊಲ್ಲುತ್ತಾ ಹೋದವು. ಅವರು ಕೊಳ್ಳೆ 
ಹೊಡೆದ ಸಂಪತ್ತು ಬಹುಭಾರಿಯೇ ಆಗಿದ್ದಿತು. 

ರಥಾನ್ಸಿ ಲಕ್ಷ್ಮೀಬಾಯಿ ಹೋರಾಟದಲ್ಲಿ ಕೊಲ್ಲಲ್ಪಟ್ಟಳು. ತಾಂತ್ಕಾಟೋಪಿಯನ್ನು 1859 ರ ಏಪ್ರಿಲ್‌ 
18 ರಂದು ಗಲ್ಲಿಗೆ ಹಾಕಿ ಕೊಂದರು. 

ಬ್ರಿಟಿಷ್‌ ಇತಿಹಾಸಕಾರರು ಇದನ್ನು ಸಿಪಾಯಿದಂಗೆ ಎಂದು ಕರೆದರು. ಭಾರತದ ಇತಿಹಾಸಕಾರರು 
ಇದನ್ನು ದೇಶದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವೆಂದು ಅಭಿಮಾನ ತಾಳಿದರು. 

ಇಂಗ್ಲೆಂಡಿನ ವಿಕ್ಟೋರಿಯಾ ಮಹಾರಾಣಿ 1858 ನವೆಂಬರ್‌ 20 ರಂದು ಭಾರತವನ್ನು ತನ್ನ 
ಅಧೀನ ವಸಾಹತು ರಾಷ್ಟ್ರವಾಗಿ ನೇರವಾಗಿ ಆಳುವ ಘೋಷಣೆ ಮಾಡಿದಳು. 
ಕ್ಲಾಮ-ವೈಭವ-ಸುಲಿಗೆ 

1900 ರಲ್ಲಿ ಭೀಕರ ಕ್ಷಾಮ ಸಂಭವಿಸಿತು. ಕ್ಷಾಮ ಪರಿಹಾರ ಒದಗಿಸುವಲ್ಲಿ ಸರಕಾರ ತೀವ್ರ 
ಜಿಪುಣತನ ಪ್ರದರ್ಶಿಸಿತು. ಆದರೆ ವೈಸ್‌ರಾಯ್‌ ಕರ್ಜನ್‌ ದೆಹಲಿ ದರ್ಬಾರಿಗೆ ನೀರಿನಂತೆ ಹಣವನ್ನು 
ಸುರಿದನು. ಅದೇ ದರ್ಬಾರಿನಲ್ಲಿ ಏಳನೇ ಎಡ್ವರ್ಡ್‌ನನ್ನು ಭಾರತದ ಸಾರ್ವಭೌಮ ಎಂದು ಅತ್ಯಂತ 


ಬ್ರಿಟಿಷರ ಕಾಲದಲ್ಲಿ ಭಾರತದ ಬವಣೆ 


ವೈಭವ ಹಾಗೂ ವಿಜೃಂಭಣೆಯಿಂದ ಘೋಷಿಸಲಾಯಿತು. 
ಈ ವೈಭವದ ವೆಚ್ಚವನ್ನು ಉಪವಾಸದಿಂದ ನರಳುವ ಜನತೆಯ 
ಮೇಲೆ ಹೇರಿದರು. 

ಇದಕ್ಕೆ ಮೊದಲು 1770 ರಲ್ಲಿ ಬಂಗಾಳದಲ್ಲಿ ಭೀಕರ ಕ್ಷಾಮ 
ತಲೆದೋರಿ ಒಂದು ಕೋಟಿ ಜೀವ ಬಲಿಯಾಯಿತು. ಯಾವುದೇ 
ರೀತಿಯ ದಯೆ, ಮಾನವೀಯ ದೃಷ್ಟಿಯನ್ನೂ ತಾಳದೆ ಹಿ 
೦ದಿಗಿಂತಲೂ ಅಧಿಕ ರೀತಿಯಲ್ಲಿ ಭೂಕಂದಾಯವನ್ನು 
ವಸೂಲಿ ಮಾಡಲಾಯಿತು. ಬಂಗಾಳವನ್ನು ದಾರಿದ್ರ್ಯದ 
ದವಡೆಗೆ ತಳ್ಳಲಾಯಿತು. 1789 ರ ವೇಳೆಗೆ ಬಂಗಾಳದ 
18 ಮೂರನೇ ಒಂದು ಪಾಲು ಕಾಡಾಗಿ ಹೋಗಿತ್ತು. 

ಬದುಕನ್ನು ಕಳಕೊಂಡವರು "ಸ್ವೇಚ್ಛೆ ಹಾಗೂ ನಿರಂಕುಶ ಸರ್ಕಾರದ ಆಳ್ವಿಕೆಯಲ್ಲಿ 

ಸಮೃದ್ಧವಾಗಿದ್ದ ಈ ಸೊಗಸಾದ ದೇಶ, ಇಂಗ್ಲೀಷರು ಪ್ರಮುಖ 

ಪಾತ್ರ ವಹಿಸುತ್ತಿರುವ ಆಳ್ವಿಕೆಯಲ್ಲಿ ವಿನಾಶದ ಅಂಚಿಗೆ ಸಾಗುತ್ತಿದೆ'' ಎಂದು 1769 ರ ರೆಸಿಡೆಂಟ್‌ 
ಬೇಕರನ ವರದಿಯಲ್ಲಿ ದಾಖಲಾಗಿದೆ. 

ಡಾ. ಈಶ್ವರೀ ಪ್ರಸಾದ್‌ ಹೇಳುವಂತೆ "ತನ್ನ ಮಕ್ಕಳೇ ಕ್ರಮೇಣ ಉಪವಾಸಕ್ಕೆ ತುತ್ತಾದರೂ, 
ಭಾರತ ಇಂಗ್ಲೆಂಡಿಗೆ ಹಾಲು ಕೊಡುವ ಹಸುವಾಯಿತು.'' 

"ಇಂಗ್ಲೆಂಡಿನ ಲೋಭದ ವಿರುದ್ದ ಆಸ್ತಿಗೆ ರಕ್ಷಣೆ ಇಲ್ಲ. ಜೀವಕ್ಕೂ ರಕ್ಷಣೆಯಿಲ್ಲ. ಬಲು 
ಸುರಕ್ಷಿತವಾಗಿರುವುದು ಎಂದರೆ ಇಂಗ್ಲೆಂಡ್‌. ಭಾರತದಿಂದ ದೋಚಿಕೊಂಡು ಶಹ ಭಾರತವನ್ನು 
ಕಬಳಿಸಲು, ಭಾರತದ ಆಸ್ತಿಯನ್ನು ವರ್ಷಕ್ಕೆ ಮೂರು ಅಥವಾ ನಾಲ್ಕು ಕೋಟಿ ಪೌಂಡುಗಳಂತೆ 
ನುಂಗಿ ಹಾಕಲು ಬ್ರಿಟಿಷ್‌ ಸುರಕ್ಷಿತವಾಗಿದೆ. ಕೋಟಿಗಟ್ಟಲೆ ಭಾರತೀಯರಿಗೆ ಜೀವನವೆಂದರೆ ಕೇವಲ 
ಅರೆಹೊಟ್ಟೆ ಅಥವಾ ಉಪವಾಸ, ಕ್ಲಾಮ ಇಲ್ಲವೇ ರೋಗರುಜಿನಗಳು'' ಎಂಬ ದಾದಾಭಾಯಿ 
ನವರೋಜಿಯವರ ಹೇಳಿಕೆ ಸುಲಿಗೆಯ ಪ್ರತೀಕ. 

"ರೇಲ್ವೆಗಳಿಗಾಗಿ ಮಾಡಿದ ವೆಚ್ಚವನ್ನು ಬ್ರಿಟಿಷ್‌ ಉದ್ಯಮಕ್ಕೆ ಭಾರತ ನೀಡಿದ ಸಬ್ಸಿಡಿ ಎಂದೇ 
ಭಾವಿಸಬೇಕು.' (೮.1. ಜೋಷಿ) ಎಂದು ವ್ಯಾಖ್ಯಾನಿಸಿದುದು ಮತ್ತು ಲೋಕಮಾನ್ಯ ತಿಲಕರು ಹೇಳಿದ 

""ರೇಲ್ವೆಗಾಗಿ ಮಾಡಿದ ವೆಚ್ಚ ಚ್ಚ-ಬೇರೊಬ್ಬನ ಹೆಂಡತಿಯನ್ನು ಅಲಂಕರಿಸಿದಂತೆ'' ಎಂಬುದು ಚಿಂತನಾರ್ಹ. 
ಪ್ರತಿವರ್ಷ 3 1/2 ಮಿಲಿಯ ಪೌಂಡ್‌ಗಳಷ್ಟು ಸಂಪತ್ತು ಭಾರತದಿಂದ ಇಂಗ್ಲೆಂಡಿಗೆ 
ಹರಿದುಹೋಗುತ್ತಿತ್ತು (೩.೮. ದತ್ತು; 30 ವರ್ಷಗಳ ಅವಧಿಯಲ್ಲಿ ಒಂಬೈನೂರು ಮಿಲಿಯ ಪೌಂಡ್‌ಗಳಷ್ಟು 
ಸಂಪತ್ತು ಸೋರಿಹೋಯಿತು. (ದಾದಾಭಾಯಿ ನವರೋಜಿ 1877. 
ಬರಿಗೈಯಲ್ಲಿ ಬಂದಿದ್ದ ಲಾರ್ಡ್‌ಕ್ಷೈವ್‌, ಭ್ರಷ್ಟಾಚಾರದಿಂದ ಗಳಿಸಿದ ಎರಡೂವರೆ ಲಕ್ಷ ಪೌಂಡು 


ಬ್ರಿಟಿಷರ ಕಾಲದಲ್ಲಿ ಭಾರತದ `ಬವಣೆ 


ಸಂಪತ್ತಿನೊಂದಿಗೆ ಹಾಗೂ ವಾರ್ಷಿಕ 27 ಸಾವಿರ ಪೌಂಡು ಹಣದೊಂದಿಗೆ ಇಂಗ್ಲೆಂಡಿಗೆ ಮರಳಿದ. 

ಭಾರತೀಯರ ರಕ್ತವನ್ನು ಕೈಗಾರಿಕಾ ಸಂಪತ್ತಿನ ರೂಪದಲ್ಲಿ ಬ್ರಿಟಿಷರು ಹೀರಿದರೇ ವಿನಃ ಅವುಗಳ 
ಪೋಷಣಾ ವ್ಯವಸ್ಥೆಗೆ ಏನನ್ನೂ ಮಾಡಲಿಲ್ಲವೆಂದು 1.5. ಮಿಲ್‌ ತಮ್ಮಭಾರತದ ಇತಿಹಾಸ ಗ್ರಂಥದಲ್ಲಿ 
ಅಭಿಪ್ರಾಯಪಟ್ಟಿದ್ದಾರೆ. 

ಎರಡು ಶತಮಾನಗಳ ಬ್ರಿಟಿಷ್‌ ಆಡಳಿತದ ನಂತರ ನೈಸರ್ಗಿಕ ಸಂಪತ್ತು ಹೊಂದಿದ್ದ ಭಾರತದಲ್ಲಿ 
ಜಗತ್ತಿನಲ್ಲೇ ಕಂಡರಿಯದ ದಟ್ಟ ದಾರಿದ್ರ್ಯ ಮತ್ತು ಬಡತನ ವ್ಯಾಪಿಸಿತ್ತು 
ಬಂಗಾಳದ ವಿಭಜನೆ 

1905 ರ ವೇಳೆಗೆ ಕಲಕತ್ತಾ ಆಗಿನ ಭಾರತದ ರಾಜಧಾನಿಯಾಗಿತ್ತು ಬಂಗಾಳದಲ್ಲಿ ರಾಜಕೀಯ 
ಜಾಗೃತಿ ವ್ಯಾಪಕವಾಗಿತ್ತು. ರಾಜಕಾರಣಿಗಳು, ಸಮಾಜ ಸುಧಾರಕರು ಮತ್ತು ಬುದ್ಧಿ ಜೀವಿಗಳು ಹುಟ್ಟಿ 
ಬೆಳೆದರು. ಶೀಘ್ರವಾಗಿ ಬಂಗಾಳವು ಇಡೀ ದೇಶದ ರಾಜಕೀಯ ಚಳುವಳಿಯ ಕೇಂದ್ರವಾಗಿ ಬೆಳೆಯುತ್ತಿತ್ತು 

ಬ್ರಿಟಿಷರಿಗೆ ಎದುರಾಗಿ ದೇಶೀಯ ಬಂಡವಾಳಶಾಹಿಗಳೂ ಅನತಿ ಕಾಲದಲ್ಲಿಯೇ ತಮ್ಮವ್ಯಾಪಾರ 
ವಾಣಿಜ್ಯ ಕೈಗಾರಿಕೆಗಳನ್ನು ಸ್ಥಾಪಿಸಲು ಪ್ರಾರಂಭಿಸಿದರು. ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿದರು. 
ಆಧುನಿಕ, ವೈಜ್ಞಾನಿಕ ಜಾತ್ಯಾತೀತ ಮೌಲ್ಯಗಳನ್ನು ಪ್ರತಿಪಾದಿಸಲು ಪ್ರಾರಂಭಿಸಿದರು. 

ರಾಜಕೀಯ ಜಾಗೃತಿ ಮತ್ತು ಚಳುವಳಿಯನ್ನು ಹತ್ತಿಕ್ಕಲು ಕರ್ಜನ್ನನು ಬಂಗಾಳವನ್ನು ಎರಡಾಗಿ 
ವಿಭಜಿಸಿದನು. ಬಂಗಾಳದ ವಿಭಜನೆಯನ್ನು ಸಾವಿರಾರು ಜನತಾ ಸಭೆಗಳು ಪ್ರಭಲವಾಗಿ ಪ್ರತಿಭಟಿಸಿದವು. 
70,000 ಜನ ಭಾರತೀಯರ ಸಹಿ ಇರುವ ಮನವಿಯೊಂದನ್ನು ಬ್ರಿಟಿಷ್‌ ಪಾರ್ಲಿಮೆಂಟಿಗೆ 
ಕಳುಹಿಸಲಾಯಿತು. 
ಮುಸಿಂ ಲೀಗ್‌-ಹಿಂದೂ ಮಹಾಸಭಾ 

ಭಾರತ ರಾಷ್ಟೀಯ ಕಾಂಗ್ರೆಸ್‌ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದಾಗ ಅವರ ವಿರುದ್ಧ 1906 
ರಲ್ಲಿ ಅಖಿಲ ಭಾರತ ಮುಸ್ಲಿಂ ಲೀಗ್‌' ಮತ್ತು 1907 ರಲ್ಲಿ "ಅಖಿಲ ಭಾರತ ಹಿಂದೂ ಮಹಾಸಭಾ' 
ಪಕ್ಷಗಳನ್ನು ಸ್ಥಾಪಿಸಲು ಬ್ರಿಟಿಷರು ಪ್ರತ್ಯಕ್ಷ ಹಾಗೂ ಅಪ್ರತ್ಯಕ್ಷವಾಗಿ ನೆರವಾದರು. 

ಹಿಂದೂ ಸನಾತನಿಗಳು ಒಂದೆಡೆ "ಹಿಂದೂ ಮಹಾಸಭೆ'ಯಲ್ಲಿ ಸೇರಿಕೊಂಡರೆ ಇನ್ನೊಂದೆಡೆ 
ಮುಸ್ಲಿಂ ಮೂಲಭೂತವಾದಿಗಳು "ಮುಸ್ಲಿಂ ಲೀಗ್‌' ಸೇರಿಕೊಂಡರು. ಎರಡೂ ಪಕ್ಷಗಳು ಕೋಮು 
ಆಧಾರಿತ, ಪಾಳೆಯಗಾರಿ ಮೌಲ್ಯಗಳನ್ನು ಪ್ರತಿಪಾದಿಸುವ ಹಿಂದೂ-ಮುಸ್ಲಿಂ ರಾಜ ಮಹಾರಾಜರ 
ಗತಕಾಲದ ಪ್ರಭುತ್ವಗಳನ್ನೇ ವೈಭವೀಕರಿಸುತ್ತಾ ಅವುಗಳ ಪುನರುಜ್ಜೀವನಕ್ಕಾಗಿ ಶ್ರಮಿಸಲಾರಂಭಿಸಿದವು. 

ತಿಲಕರ ಗಣೇಶ ಪೂಜೆ, ಬಂಗಾಳದ ಬಂಕಿಮಚಂದ್ರ ಮತ್ತು ದುರ್ಗಾಪೂಜೆ, ಮಹಾತ್ಮಾಗಾಂಧಿಯ 
ರಾಮರಾಜ್ಯ ಕಲ್ಪನೆ, ಇವೆಲ್ಲವುಗಳೂ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟಕ್ಕೆ ಜನರನ್ನು ಬೃಹತ್‌ 
ಪ್ರಮಾಣದಲ್ಲಿ ಹುರಿದುಂಬಿಸಿದರೂ ಇವುಗಳ ಅಂತಿಮಗುರಿ ಸನಾತನ ಧರ್ಮದ ರಕ್ಷಣೆಯಾಗಿಯೇ 
ಉಳಿಯಿತು. ಪ್ರತಿಯಾಗಿ ಮುಸ್ತೀಮರೂ ಅದೇ ಜಾಡನ್ನು ಹಿಡಿದರು. 


ಬ್ರಿಟಿಷರ ಕಾಲದಲ್ಲಿ ಭಾರತದ ಬವಣೆ 


ನೌಕರಶಾಹಿ-ದೌರ್ಜನ್ಯ 

ಬ್ರಿಟಿಷ್‌ ನೌಕರಶಾಹಿಯ ದರ್ಪ ದೌರ್ಜನ್ಯಗಳಿಂದಾಗಿ ಅತೃಪ್ತಿ ಹರಡುತ್ತಿತ್ತು ಭಾರತೀಯ 
ಕೂಲಿ ಕೆಲಸಗಾರರನ್ನು ಬೂಟುಗಾಲಿನಿಂದ ಒದೆಯುವುದು ಆಗಿನ ಕಾಲದಲ್ಲಿ ಬ್ರಿಟಿಷರಿಗೆ ಸರ್ವೆ 
ಸಾಮಾನ್ಯವಾಗಿತ್ತು. ಹಲವರು ಪ್ರಾಣ ಕಳೆದುಕೊಂಡರು. ಅವರ ಕರುಣಾಜನಕ ಕಥೆ 
ಅರಣ್ಯರೋದನವಾಗಿಯೇ ಉಳಿಯಿತು. 

ಹದಿನೆಂಟನೆ ಶತಮಾನದ ಕೊನೆಯ ದಶಕದ ವರ್ಷಗಳಲ್ಲಿ ಕಂಪೆನಿಯ ಏಜೆಂಟರು ಕೈಕಸಬುಗಾರರನ್ನು 
ಉಗ್ರವಾಗಿ ಥಳಿಸಿದ ಅನೇಕ ಪ್ರಸಂಗಗಳೂ ದಾಖಲಾಗಿವೆ. ವಾರದ ದಾಯಾಂಶಗಳನ್ನು ಪೂರೈಸದೇ 
ಹೋದಲ್ಲಿ ಈ ಕಸಬುದಾರರನ್ನು ಸೆರೆಮನೆಗೆ ದಬ್ಬುತ್ತಿದ್ದರು. ನೀರು ಆಹಾರವಿಲ್ಲದೆ ಇರಿಸುತ್ತಿದ್ದರು. 

1812 ರ ವೇಳೆ ತಿರುವಾಂಕೂರಿನಲ್ಲಿ ಬಂಡಾಯ ಎದ್ದಿತು. ಬ್ರಿಟಿಷ್‌ ಸೈನ್ಯವು ಅನಂತರ 
ಬಂಡಾಯವನ್ನು ಎಷ್ಟು ಕ್ರೌರ್ಯದಿಂದ ಶತ್ತಿಕ್ಕಿತ್ತೆಂದರೆ ಈಸ್ಟ್‌ ಇಂಡಿಯಾ ಕಂಪೆನಿಯ ಡೈರೆಕ್ಟರುಗಳು 
ಸಹ ಅದನ್ನು ಖಂಡಿಸಿದರು. 
ತಾರತಮ್ಮ 

ಪಾಶ್ಚಾತ್ಯ ವಿದ್ಯಾಭ್ಯಾಸ, ಕೇಂಬ್ರಿಡ್ಜ್‌ನಂತಹ ಪರೀಕ್ಷೆ, ಇಂಡಿಯನ್‌ ಸರ್ವೀಸಸ್‌ನಂತಹ ಪರೀಕ್ಷೆಗಳಲ್ಲಿ 
ಉಚ್ಚಶ್ರೇಣಿ ಪದವಿ ಪಡೆದ ಪ್ರತಿಭಾವಂತ ಭಾರತೀಯ ಯುವಕರನ್ನು ಅಸೂಯೆಯ ಮೇಲೆ ಅವರಿಗೆ 
ಸಮಾನ ಸ್ಥಾನಮಾನವನ್ನು ನಿರಾಕರಿಸಲಾಯಿತು. 1874 ರಲ್ಲಿ ಸುರೇಂದ್ರನಾಥ ಬ್ಯಾನರ್ಜಿಯನ್ನು 
ಇಂಡಿಯನ್‌ ಸರ್ವಿಸ್‌ನಿಂದ ಹೊರತಳ್ಳಿದ ವಿಧಾನದಿಂದ ದೇಶದ ವಿದ್ಯಾವಂತರಲ್ಲಿ ವ್ಯಾಪಕವಾದ 
ಅತೃಪ್ತಿಯ ಹೊಗೆಯಾಡಲಾರಂಭಿಸಿತು. 1909 ರ ಭಾರತೀಯ ವಿಶ್ವವಿದ್ಯಾನಿಲಯದ ಕಾಯ್ದೆ ವಿದ್ಯಾವಂತ 
ಭಾರತೀಯರಲ್ಲಿ ಅಸಮಾಧಾನದ ಕಿಡಿ ಹಾರಿಸಿತು. ಭಾರತೀಯರನ್ನು ಪಾಳೆಯಗಾರಿ ಆಡಳಿತಕ್ಕೆ 
ಒಳಪಡಿಸುವುದೇ ಇದರ ಉದ್ದೇಶವಾಗಿತ್ತು. 
ಕೃಷಿ ನೀತಿ 

ಭೂಮಿಯ ಸಾಮುದಾಯಿಕ ಒಡೆತನವಿದ್ದ ಕುಲಪತಿ ಆಡಳಿತ ಸಮಾಜದ ಚೌಕಟ್ಟುಗಳನ್ನು 
ಬ್ರಿಟಿಷರು ಮುರಿದು ಹಾಕಿದರು. ಎರಡು ಭೂ ಕಂದಾಯ ಹಾಗೂ ಭೂ ಹಿಡುವಳಿ ಪದ್ಧತಿಗಳನ್ನು 
ಜಾರಿಗೆ ತಂದರು. ಇವು ಈ ದೇಶದ ಪುರೋಭಿವೃದ್ಧಿಯನ್ನು ಮಂದಗೊಳಿಸಿದವು. ಭಾರತೀಯ ರೈತರ 
ಮೇಲೆ ಸಹಿಸಲಾಗದಷ್ಟು ತೆರಿಗೆಯ ಹೊರೆ ಹೊರಿಸಿದರು. 

ಜಮೀನುಗಳ ಮೇಲಿನ ಕಂದಾಯವನ್ನು ಹಣದ ರೂಪದಲ್ಲಿಯೇ ಸಲ್ಲಿಸಬೇಕಾದ ಕಡ್ಡಾಯದಿಂದಾಗಿ 
ಲೇವಾದೇವಿಗಾರರು ಗ್ರಾಮ ಜೀವನದಲ್ಲಿ ಪ್ರಮುಖ ಪಾತ್ರವಹಿಸಲು ಆರಂಭ ಮಾಡಿದರು. ಜಮೀನು 
ಮಾರಾಟದ ಸರಕಾಗಿ ಹಲವು ದಾರಿಗಳಿಂದ ಈ ಲೇವಾದೇವಿಗಾರರ ಕೈ ಸೇರತೊಡಗಿತು. 

ಸ್ಥಳೀಯ ಶ್ರೀಮಂತರು ಹಾಗೂ ಬ್ರಿಟಿಷರ ಇಬ್ಬಗೆಯ ನೊಗಕ್ಕೆ ರೈತರು ಸಿಲುಕಿದರು. ರಾಷ್ಟೀಯ 


ಬ್ರಿಟಿಷರ ಕಾಲದಲ್ಲಿ ಭಾರತದ ಬವಣೆ 


ಚಳುವಳಿಯಲ್ಲಿ ಮಹತ್ವಪೂರ್ಣ ರೈತ ಆಂದೋಲನಗಳು ಜರುಗಿದವು. 

ಬಲಾತ್ಕಾರದ ಸುಲಿಗೆ, ಹಂಸಾಕೃತ್ಯ ಹಾಗೂ ಕ್ರೂರ ಹಿಂಸೆಯ ವಿಧಾನಗಳನ್ನು ಬಳಸುತ್ತಿದ್ದರು. 
ಆದರೂ ಜನರಿಂದ ವಸೂಲು ಚಕಾರ ಈ ತೆರಿಗೆಗಳ ಕಿಂಚಿತ್‌ ಭಾಗವನ್ನೂ 
ಸಾರ್ವಜನಿಕೋಪಯೋಗಿ ಸೌಲಭ್ಯಗಳ ಮೂಲಕ ಜನರಿಗೆ ಹಿಂದಿರುಗಿಸ ಸಲಿಲ್ಲ. 

ವಾಣಿಜ್ಯ ಬೆಳೆಗಳನ್ನು ಬೆಳೆಸಿ ಕೃಷಿ ಅರ್ಥ ವ್ಯವಸ್ಥೆಯನ್ನು ಸಮಾಧಿ ಮಾಡಲಾಯಿತು. ಆಹಾರ 
ಧಾನ್ಯಗಳ ಬದಲಾಗಿ ರೈತರು ನಗದು ಬೆಳೆಗಳನ್ನು ಬೆಳೆಯಬೇಕಾಗಿ ಬಂದದ್ದರಿಂದ ಕ್ಲಾಮಗಳು 
ಸಂಭವಿಸಿದವು. 1877-78, 1892, 1897 ಮತ್ತು 1900 ರಲ್ಲಿ ಬಂದ ಕ್ಲಾಮಗಳು ಒಟ್ಟು ಒಂದೂವರೆ 
ಕೋಟಿ ಭಾರತೀಯರ ಪ್ರಾಣಗಳನ್ನು ಬಲಿ ತೆಗೆದುಕೊಂಡವು. ಆಳುವವರ ಔದಾಸೀನ್ಯ ಮತ್ತು 
ಸ್ವಾರ್ಥದಿಂದ ಈ ದೇಶ ಕ್ಲಾಮಗಳಿಂದ ತತ್ತರಿಸುವಂತಾಯಿತು. 

““ ದೇಶದ ಸಂಪನೂಲದ ಇಷ್ಟು ಭಾರೀ ಶೋಷಣೆ ಜಗತ್ತಿನ ಅತಿ ಸಮೃದ್ಧ ದೇಶಗಳನ್ನೂ 
ಬಡವಾಗಿಸುತ್ತದೆ. ಈ ಶೋಷಣೆ ಭಾರತವನ್ನು ಆಗಾಗ್ಗೆ ಕ್ಷಾಮಕ್ಕೆ ಈಡಾಗುವ 'ದೇಶವನ್ನಾಗಿಸಿದೆ. 
ಇಲ್ಲಿ ಘಟಿಸುವ ಕ್ಷಾಮದ ವ್ಯಾಪ್ತಿ ಮತ್ತು ದುರಂತ ಭಾರತದ ಇತಿಹಾಸದಲ್ಲೇ ಅಷ್ಟೇಕೆ ಜಗತ್ತಿನ 
ಇತಿಹಾಸದಲ್ಲೇ ಹಿಂದೆಂದೂ ಕೇಳರಿಯದಂತದ್ದು.”' (R.P. ದತ್ತ) 

ರೈತರ ಉದ್ದಾರಕ್ಕಾಗಿ ಬ್ರಿಟಿಷ್‌ ಸರ್ಕಾರ ಯಾವ ಕಾರ್ಯಕ್ರಮಗಳನ್ನೂ ರೂಪಿಸಲಿಲ್ಲ. ರೈತರ 
ಸ್ಥಿತಿ “ಚಾಪಿ ಕೀಳಾಯಿತು. ಬೆಳೆ ಬಾರದಿದ್ದಾಗಲೂ ಬ್ರಿಟಿಷ್‌ ಸರ್ಕಾರ ಯಾವ ತ 
ರಿಯಾಯಿತಿಯನ್ನು ತೋರಲಿಲ್ಲ. 

ಗ್ರಾಮಗಳು ಪೂರ್ಣ ನಿರ್ಲಕ್ಷಿತವಾಗಿಯೇ ಉಳಿದವು. ಗ್ರಾಮಗಳು ನಿರಕ್ಬರತೆ, ಮೂಢನಂಬಿಕೆ, 
ಅಜ್ಞಾನ, ಪರಸ್ಪರ ದ್ವೇಷಾಸೂಯೆಯ ಕೇಂದ್ರಗಳಾದವು. 
ಕೈಗಾರಿಕೆ-ವ್ಯಾಪಾರ-ವಾಣಿಜ್ಯ 

ಭಾರತದ ಅರ್ಥವ್ಯವಸ್ಥೆಯನ್ನು ಬ್ರಿಟನ್‌ ಅರ್ಥವ್ಯವಸ್ಥೆಯ ಅಡಿಯಾಳಾಗಿಸಲ್ಪಟ್ಟಿತ್ತು. ಬ್ರಿಟನ್ನಿಗೆ 
ಆಹಾರ ಪದಾರ್ಥಗಳನ್ನು ಮತ್ತು ಕಚ್ಚಾವಸ್ತುಗಳ ಸರಬರಾಜು ಮಾಡುವ, ಬ್ರಿಟನ್‌ ಉತ್ಪಾದಕರಿಗೆ 
ಅವರ ಸರಕುಗಳಿಗೆ ಮಾರುಕಟ್ಟೆಯಾಗಿ ಮತ್ತು ಬ್ರಿಟಿಷ್‌ ಬಂಡವಾಳ ಹೂಡಿಕೆಗೆ ಕ್ಷೇತ್ರವಾಗಿ ಭಾರತವನ್ನು 
ಪರಿವರ್ತಿಸಲಾಯಿತು. 

ವಿದೇಶಿ ಬಂಡವಾಳ ಒಳನುಗ್ಗಿ ಅದರ ಬೆನ್ನಲ್ಲೇ ಅನಿವಾರ್ಯವಾಗಿ ರಾಜಕೀಯ ದಾಸ್ಯ 
ಹಿಂಬಾಲಿಸಿತು. ವಿದೇಶಿ ಬಂಡವಾಳ ' ಹೂಡಿದವರಿಗೆ ಸುಭದ್ರತೆ ನೀಡಬೇಕೆಂಬ ನೆಪದಲ್ಲಿ ಪಟ್ಟಭದ್ರ 
ಹಿತಾಸಕ್ತಿಗಳು ಮೈದಳೆದು ವಿದೇಶಿ ಆಳ್ವಿಕೆ ನಿರಂತರ ಸಾಗಿತು. 

ಭಾರತದ ಅನೇಕ ಕೈಗಾರಿಕೆಗಳಲ್ಲಿ ಹತ್ತಿ ಢಾಕ್ಯಾಮಸ್ಸಿನ್‌, ಸಕ್ಕರೆ, ಉಪ್ಪು ಸಾಂಬಾರ ಪದಾರ್ಥಗಳು, 
ಸುಗಂಧದ್ರವ್ಯ ಗಳು, ತಾಮ್ರ ಮತ್ತು ಕಂಚಿನ ವಸ್ತುಗಳು, ಬೆಳ್ಳಿ ಸು ಒಡವೆಗಳು, ಶಿಲ್ಪ ಕಲಾಕೃತಿಗಳು, 
(ಶ್ರೀಗಂಧ-ದಂತ ಮೊದಲಾದ "ಕೈಗಾರಿಕೆಗಳು ಪ್ರ ಪಂಚಾದ್ಕಂತ ಪ್ರಸಿದ್ಧವಾಗಿದ್ದವು. 


-ಬ್ರಿಟಿಷರ ಕಾಲದಲ್ಲಿ ಭಾರತದ ಬವಣೆ 


1813 ರ ವೇಳೆಗೆ ಇಂಡಿಯಾವು ಪ್ರಧಾನವಾಗಿ ರಫ್ತು ಮಾಡುವ ದೇಶವಾಗಿತ್ತು. ನಂತರ ಅದು 
ಆಮದು ಮಾಡಿಕೊಳ್ಳುವ ದೇಶವಾಯಿತು. ಅನಾದಿ ಕಾಲದಿಂದಲೂ ಜಗತ್ತಿನಲ್ಲೇ ಅತ್ಯಂತ ಭಾರೀ 
ಹತ್ತಿಬಟ್ಟೆ ತಯಾರಿಕೆಯ ಕರ್ಮಾಗಾರವಾಗಿದ್ದ ಇಂಡಿಯಾ 1823 ರ ವೇಳೆಗೆ ಇಂಗ್ಲೀಷ್‌ ಹೊಸದ 
ದಾರ ಹಾಗೂ ಹತ್ತಿ ಬಟ್ಟೆಗಳಿಂದ ತುಂಬಿ ಹೋಯಿತು. 18ನೇ ಶತಮಾನದ ಕೊನೆಯ ವೇಳೆಗೆ 
ವ್ಯಾಪಾರದ ಎಲ್ಲಾ ಪ್ರಗತಿಯು ಪತನಗೊಳ್ಳತೊಡಗಿ, 1850 ರ ವೇಳೆಗೆ ಪೂರ್ಣ ನಶಿಸಿಹೋಯಿತು. 

ವಿಶ್ವ ಮಾರುಕಟ್ಟೆಗಾಗಿ 19 ನೇ ಶತಮಾನದ ಮಧ್ಯಾನಂತರ ತೀವ್ರ ಪೈಪೋಟಿ ಪ್ರಾರಂಭವಾಯಿತು. 
ಆಧುನಿಕ ಉಕ್ಕು ಉದ್ಯಮ, ಪೆಟ್ರೋಲಿಯಂ, ವಿದ್ಯುಚ್ಛಕ್ತಿ ಉತ್ಪಾದನೆ ವೃದ್ಧಿಗೊಂಡವು. 

ರೇಲ್ದೆಯಲ್ಲಿ ಬ್ರಿಟಿಷ್‌ ಬಂಡವಾಳ ಹೂಡಲಾಯಿತು. ಭಾರತ ಸರ್ಕಾರಕ್ಕೆ ಸಾಲ ನೀಡಲಾಯಿತು. 
ಪ್ಲಾಂಟೇಶನ್‌, ಕಲ್ಲಿದ್ದಲು, ಸಣಬು, ಹಡಗು ನಿರ್ಮಾಣ, ವಾಣಿಜ್ಯ, ಬ್ಯಾಂಕಿಂಗ್‌ ಉದ್ಯಮಗಳಲ್ಲಿ 
ಹಣ ಹೂಡಲಾಯಿತು. ಅಗಾಧ ಪ್ರಮಾಣದಲ್ಲಿ ಬ್ರಿಟಿಷರು ಲಾಭಗಳಿಸಿದರು. 

19 ನೇ ಶತಮಾನದ ಕೊನೆಯ ವೇಳೆಗೆ ಭಾರತ ಪೂರ್ಣ ಪ್ರಮಾಣದ ವಸಾಹತಾಗಿ 
ಮಾರ್ಪಾಟಾಯಿತು. ಆಡಳಿತದಲ್ಲಿ ಸಹಸ್ರಾರು ಮಧ್ಯಮ ವರ್ಗದ ಬ್ರಿಟಿಷ್‌ ಪ್ರಜೆಗಳ 
ನೇಮಕಾತಿಯಾಯಿತು. 

ಬ್ರಿಟಿಷರು ಇಲ್ಲಿನ ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ದ್ವಂದ್ವ ನೀತಿಯನ್ನು ಅನುಸರಿಸಿದರು. ಭಾರತದಿಂದ 
ಆಮದು ಮಾಡಿಕೊಂಡ ವಸ್ತುಗಳ ಮೇಲೆ ವಿಪರೀತ ತೆರಿಗೆ ವಿಧಿಸಲಾಗುತ್ತಿತ್ತು. ಜವಳಿಯ ಮೇಲೆ 
ಶೇ. 30 ರಿಂದ 70 ರಷ್ಟು, ಸಕ್ಕರೆಯ ಮೇಲೆ ಅದರ ಉತ್ಪಾದನಾ ವೆಚ್ಚದ ಮೂರರಷ್ಟು ಕೆಲವೊಮ್ಮೆ 
ಶೇ. 400 ರಷ್ಟು ಸುಂಕ ಹೇರಲಾಗುತ್ತಿತ್ತು. ಆದರೆ ಇಂಗ್ಲೆಂಡಿನಿಂದ ಭಾರತಕ್ಕೆ ಆಮದಾಗುವ ವಸ್ತುಗಳ 
ಮೇಲೆ ನಾಮಮಾತ್ರ ಅತ್ಯಲ್ಪ ಶುಲ್ಕ ಹೇರಲಾಗುತ್ತಿತ್ತು ಪರಿಣಾಮವಾಗಿ ಭಾರತದ ಸಂಪತ್ತು ಇಂಗ್ಲೆಂಡಿಗೆ 
ಹರಿಯತೊಡಗಿತು. 

ಆಂತರಿಕ ವ್ಯಾಪಾರದಲ್ಲಿ ಭಾರತೀಯ ವಸ್ತುಗಳ ಸಾಗಾಣಿಕೆಯ ಮೇಲೆ ಸುಂಕ ತೆರಬೇಕಾಗಿತ್ತು. 
ಆದರೆ ಈಸ್ಟ್‌ ಇಂಡಿಯಾ ಕಂಪೆನಿಯು ಈ ತೆರಿಗೆಗಳಿಂದ ಮುಕ್ತವಾಗಿತ್ತು. ಹೀಗಾಗಿ ಭಾರತದ 
ವ್ಯಾಪಾರದ ಸಮತೋಲನೆಯಲ್ಲಿ ಏರುಪೇರಾಯಿತು. 

ಉಪ್ಪಿನ ವ್ಯಾಪಾರದ ಏಕಸ್ವಾಮ್ಯವನ್ನು ಮಾಡಿಕೊಂಡ ಬ್ರಿಟಿಷ್‌ ಈಸ್ಟ್‌ ಇಂಡಿಯಾ ಕಂಪೆನಿ 
ಅದರ ಬೆಲೆಯನ್ನು ಹೆಚ್ಚಿಸಿ ಅಪಾರ ಸಂಪತ್ತು ಗಳಿಸಿತು. ಭಾರತದ ನೌಕೋದ್ಯಮದ ಮೇಲೆ 
ನಿರ್ಬಂಧಗಳನ್ನು ಹೇರಿ ಬ್ರಿಟಿಷ್‌ ನೌಕೋದ್ಯಮಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡಲಾಯಿತು. 

ಮಸ್ಷಿನ್‌, ರತ್ನಗಂಬಳಿ, ಉಣ್ಣೆ ಬಟ್ಟೆಗಳ ತಯಾರಿಕೆ ಮೊದಲಾದ ಕೈಗಾರಿಕೆಗಳು ಬ್ರಿಟಿಷರ ಯಾಂತ್ರೀಕೃತ 
ಉತ್ಪಾದನೆಗಳ ಮುಂದೆ ಕಳಪೆಯಾಗಿ ಕಂಡವು. ಹಿತ್ತಾಳೆ, ತಾಮ್ರ, ಕಂಚು ಉದ್ಯಮಗಳು ಅವನತಿಯತ್ತ 
ಸಾಗಿದವು. 

ಅನಿರ್ಬಂಧಿತ ವಾಣಿಜ್ಯ ನೀತಿ ಒಂದು ಕಡೆ ಭಾರತದ ಕೈಕಸುಬಿನ ಉದ್ಯಮದ ಕತ್ತು ಹಿಸುಕಿದರೆ, 


ಬ್ರಿಟಿಷರ ಕಾಲದಲ್ಲಿ ಭಾರತದ ಬವಣೆ 


ಇನ್ನೊಂದೆಡೆ ನವೋದಿತ ಮತ್ತು ಇನ್ನೂ ಬೆಳೆಯಬೇಕಿದ್ದ ಆಧುನಿಕ ಕೈಗಾರಿಕೆಗಳೊಡನೆ ಅಕಾಲಿಕ 
ಮತ್ತು ಅಸಮಾನ ಸ್ಪರ್ಧೆಗಿಳಿಯಿತು. 

ಜನರಲ್ಲಿ ನಿರುದ್ಯೋಗ ಮತ್ತು ಬಡತನ ಹೆಚ್ಚಲಾರಂಭಿಸಿತು. ಕುಶಲಕರ್ಮಿಗಳು, ಜವಾನರು- 
ಕೂಲಿಗಳಾಗಿ ಜೀವನ ನಡೆಸಬೇಕಾಯಿತು. ಉದ್ಯೋಗಗಳಿಗಾಗಿ ಜನ ಗ್ರಾಮಗಳಿಂದ ಪಟ್ಟಣಗಳಿಗೆ 

ಸೆ ಹೋಗಬೇಕಾಯಿತು. ಮಿಲಿಯಗಟ್ಟಲೆ ನೇಕಾರರನ್ನು ನಿರುದ್ಲೊ ೀಗಿಗಳನ್ನಾಗಿ ನೋಡಬೇಕಾಯಿತು. 

ನಿರುದ್ಯೋಗ, ಬಡತನಗಳಿಂದಾಗಿ ಅನಾರೋಗ್ಯ ತಲೆಹಾಕಿತು. ಶಿಶು ಮರಣ ವೃದ್ಧಿಸಿದವು. 
ಆಯುಷ್ಯ ಪ್ರಮಾಣ ಕ್ಷೀಣಿಸತೊಡಗಿತು. 

ತಾ ಸಂಪತ್ತು ಹಾಗೂ ಅನುಕೂಲತೆಗಳಿದ್ದಾಗ್ಯೂ ಬ್ರಿಟಿಷರು ಭಾರತದಲ್ಲಿ ಕೈಗಾರಿಕೆಗಳ 
ಸ್ಥಾಪನೆಗೆ ಅವಕಾಶ ನೀಡಲಿಲ್ಲ. ಯಾವ ತಾಂತ್ರಿಕ ಸಂಶೋಧನೆಯನ್ನೂ ನಡೆಸಲಿಲ್ಲ. 

ಭಾರತವನ್ನು ಕಚ್ಚಾ ಸಾಮಗ್ರಿಗಳ ಆಕರವಾಗಿ ಹಾಗೂ ಸರಕುಗಳ ಮಾರುಕಟ್ಟೆಯಾಗಿ ಶೋಷಿಸುತ್ತಿದ್ದುದು 
ವಸಾಹತು ಸೂರೆಯ ಮುಖ್ಯ ರೂಪವಾಗಿದ್ದಿತು. 
ಕೈಗಾರಿಕಾ ಕಾರ್ಮಿಕರು 

ಈ ಅವಧಿಯಲ್ಲಿ ಬಂಡವಾಳಶಾಹಿ ಸಮಾಜದ ಗೋರಿತೋಡುವ ಸಮರಶೀಲ ಕಾರ್ಮಿಕವರ್ಗ 
ಉದಯಿಸಿತು. ರಾಷ್ಟ್ರೀಯವಾದಿ ಲೋಕಮಾನ್ಯ ತಿಲಕರ ಬಂಧನ ಮತ್ತು ಶಿಕ್ಷೆಯನ್ನು ಪ್ರತಿಭಟಿಸಲು 
ಮುಂಬೈ ಶ್ರಮಿಕವರ್ಗ ರಾಷ್ಟೀಯ ಆಂದೋಲನದಲ್ಲಿ ಧುಮುಕಿತು. ಮೊದಲ ಮಹಾಯುದ್ಧದ ನಂತರದ 
ವರ್ಷಗಳಲ್ಲಿ ದೇಶದ ಕೆಲವು ಭಾಗಗಳಲ್ಲಿ ಸೋಷಲಿಸ್ಟ್‌ ಮತ್ತು ಕಮ್ಯೂನಿಸ್ಟ್‌ ಗುಂಪುಗಳು ರಚಿತವಾದವು. 

ಬಹುತೇಕ ಕಾರ್ಮಿಕರು ವಿಮಾ ಸೌಲಭ್ಯಗಳು, ವೈದ್ಯಕೀಯ ಸೇವೆ, ವೃದ್ಧಾಪ್ಯ ರಕ್ಷಣೆ, ಅಪಘಾತ 
ರಕ್ಷಣೆ, ಭವಿಷ್ಯ ನಿಧಿಗಳಂತಹ ಸೌಕರ್ಯಗಳಿಂದ ವಂಚಿತರಾಗಿದ್ದರು. ವಿಶ್ವದ ಕಾರ್ಮಿಕ ಸಮುದಾಯದಲ್ಲೇ 
ಇಂಡಿಯಾದ ಕಾರ್ಮಿಕರು ಅತ್ಯಂತ ಶೋಷಣೆಗೆ ಒಳಗಾಗಿದ್ದರು. 

ಅರ್ಧ ಶತಮಾನದಿಂದ ಭಾರತದಲ್ಲಿ ನಡೆದ ಕೈಗಾರಿಕಾ: ಕಾರಣದಿಂದ ಹುಟ್ಟಿ ಬಂದ ಹೊಸ 


ಬ್ರಿಟಿಷರ ಕಾಲದಲ್ಲಿ ಭಾರತದ ಬವಣೆ 


ಸಾಮಾಜಿಕ ಶಕ್ತಿಯಾದ ಕಾರ್ಮಿಕರು 1920 ರಲ್ಲಿ ಜಾತಿ, ಮತ, ಧರ್ಮ, ವರ್ಣ, ಲಿಂಗ, ಭಾಷೆಗಳ 
ಭೇದ ಭಾವಗಳಿಲ್ಲದೆ ಅಖಿಲ ಭಾರತ ಕಾರ್ಮಿಕ ಸಂಘಟನಾ ಕಾಂಗ್ರೆಸ್‌ (700 ನಲ್ಲಿ ಒಗ್ಗೂಡಿದರು. 

ಎರಡನೆಯ ವಿಶ್ವಸಮರದ ಸಂದರ್ಭದಲ್ಲಿ 1939 ಅಕ್ಟೋಬರ್‌ 2 ರಂದು ಮುಂಬೈನ ಸುಮಾರು 
90,000 ಕಾರ್ಮಿಕರು ಒಂದು ದಿನದ ರಾಜಕೀಯ ಚಳುವಳಿಯಲ್ಲಿ ಭಾಗವಹಿಸಿ ವಿಶ್ವದ ಕಾರ್ಮಿಕರ 
ಇತಿಹಾಸದಲ್ಲೇ ಮೊದಲ ಬಾರಿಗೆ ಯುದ್ಧ ವಿರೋಧಿ ಚಳುವಳಿಯಲ್ಲಿ ಭಾಗವಹಿಸಿದರು. 1942-45 
ರ ಸಂಕಷ್ಟ ಸಮಯದ ಹೋರಾಟದಲ್ಲೂ ದೃಢವಾಗಿ ನಿಂತರು. ಬ್ರಿಟಿಷರು ಒಡ್ಡಿದ ಆಮಿಷಗಳಿಗೆ 
ಬಲಿಯಾಗಲಿಲ್ಲ. 

ರಾಷ್ಟ್ರೀಯ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿಯಲ್ಲಿದ್ದ ದೇಶೀಯ ಬಂಡವಾಳಶಾಹಿಗಳಷ್ಟು 
ಭಾರತದ ಆಧುನಿಕ ಕಾರ್ಮಿಕ ವರ್ಗ ಪ್ರಬಲವಾಗಿರಲಿಲ್ಲ. ಆದರೆ ಅದು ರಾಷ್ಟ್ರ ಪ್ರೇಮಿ, ಜಾತ್ಕಾತೀತ 
ಮತ್ತು ಪ್ರಜಾಪ್ರಭುತ್ವದ ಗಣನೀಯ ಶಕ್ತಿಯಾಗಿ ಬೆಳೆದು ಬಂದಿತು. ಈ ಕಾರ್ಮಿಕವರ್ಗ ಮತ್ತು ಅದರ 
ರಾಜಕೀಯ ಪಕ್ಷಗಳಾದ ಕಾಂಗ್ರೆಸ್‌, ಸಮಾಜವಾದಿ, ಮುಂದೆ ಕಮ್ಯೂನಿಸ್ಟ್‌ ಪಕ್ಷ ರಾಷ್ಟೀಯ ಕಾಂಗ್ರೆಸ್‌ನ 
ಜೊತೆಗೂಡಿ ಹಾಗೂ ಸ್ವತಂತ್ರವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದವು. 
ಕುತಂತ್ರ 

1909 ರಲ್ಲಿ ಮುಸ್ಲಿಮರಿಗೆ ಮತ್ತು ಭೂಮಾಲಿಕರಿಗೆ ಹಾಗೂ ವಾಣಿಜ್ಕೋದ್ಯಮಗಳ ಸಂಸ್ಥೆಗಳಿಗೆ 
ವಿಧಾನ ಪರಿಷತ್ತಿಗೆ ತಮ್ಮ ಪ್ರತಿನಿಧಿಗಳನ್ನು ಕಳುಹಿಸುವ ವಿಶೇಷ ಸವಲತ್ತು ನೀಡುವ ಮಿಂಟೋ- 
ಮಾರ್ಲೆ ಸುಧಾರಣೆ ಜಾರಿಗೆ ತಂದು ಹಿಂದೂ ಮುಸ್ಲಿಂರೊಳಗೆ ವೈರುಧ್ಯ ಹೆಚ್ಚಿಸಿದರು. ಇವರೆಲ್ಲರನ್ನೂ 
ಕ್ರಾಂತಿಕಾರೀ ಆಂದೋಲನದ ವಿರುದ್ಧ ಎತ್ತಿ ಕಟ್ಟುವ ಕುತಂತ್ರ ನಡೆಸಿದರು. 
ಮೊದಲ ಜಾಗತಿಕ ಮಹಾಯುದ್ಧ 

ಸಾಮ್ರಾಜ್ಯಶಾಹಿ ರಾಷ್ಟ್ರಗಳು ಪ್ರಪಂಚವನ್ನು ತಮ್ಮತಮೊಫಗೆ ಮರು ಹಂಚಿಕೆ ಮಾಡಿಕೊಳ್ಳುವದಕ್ಕಾಗಿ 
1914-18 ರಲ್ಲಿ ಮೊದಲ ಜಾಗತಿಕ ಮಹಾಯುದ್ಧ ಸಂಭವಿಸಿ, ಹೊಸದಾಗಿ ಉದಯಗೊಂಡ ಜರ್ಮನ್‌ 
ಸಾಮ್ರಾಜ್ಯ ಶಾಹಿಗಳು ಬ್ರಿಟನ್‌ ಮತ್ತು ಫ್ರಾನ್ಸ್‌ಗಳ ಹಳೆಯ ಸಾಮ್ರಾಜ್ಯಶಾಹಿಗಳಿಗೆ ಪಂಥಾಹ್ವಾನ 
ನೀಡಿದ್ದರು. 

ಈ ಯುದ್ಧ ಭಾರತದ ಮತ್ತು ಎಲ್ಲಾ ಆಶ್ರಿತ ದೇಶಗಳ ಹಿತಾಸಕ್ತಿಗೆ ವಿರುದ್ಧವಾಗಿತ್ತು. ಬ್ರಿಟಿಷ್‌ 
ಸಾಮ್ರಾಜ್ಯಶಾಹಿಗಳು ಭಾರತದ ಜನಬಲ ಮತ್ತು ಸಾಮಗ್ರಿಗಳನ್ನು ಬಳಸಿಕೊಂಡು ಸಾಲದ ಹೊರೆಯನ್ನು 
ಬಡಭಾರತದ ಮೇಲೆ ಹೊರಿಸಿದರು. ಭಾರಿ ಪ್ರಮಾಣದಲ್ಲಿ ಆಹಾರ ಮತ್ತು ಯುದ್ಧ ಸಾಮಗ್ರಿಗಳನ್ನು 
ಸಾಗಿಸಲಾಯಿತು. 145 ಮಿಲಿಯ ಪೌಂಡಿನಷ್ಟು ದೇಣಿಗೆ ನೀಡುವಂತೆ ಮತ್ತು 75 ಮಿಲಿಯ ಪೌಂಡಿನಷ್ಟು 
ಸರಕಾರದ ರಕ್ಷಣಾ ಬಾಂಡ್‌ ಖರೀದಿಸುವಂತೆ ಒತ್ತಾಯಿಸಲಾಯಿತು. ಬ್ರಿಟಿಷರ ಪರವಾಗಿ ಯುದ್ಧ 
ಮಾಡಲು ಭಾರತದ ಸೇನೆಗಳು ಕಳುಹಿಸಲ್ಪಟ್ಟವು. ವಿವಿಧ ಕಡೆಗಳಲ್ಲಿ ಅನೇಕ ಭಾರತೀಯ ಸೈನಿಕರು 
ಅಸುನೀಗಿದರು. 


ಬ್ರಿಟಿಷರ ಕಾಲದಲ್ಲಿ ಭಾರತದ ಬವಣೆ 


ದೇಶದ ಜನತೆಯ ಪರಿಸ್ಥಿತಿಗಳು ಹದಗೆಟ್ಟಾಗ 
ಬ್ರಿಟಿಷ್‌ ಬಂಡವಾಳಗಾರರು ಮತ್ತು ಭಾರತದ 
ಬಂಡವಾಳಗಾರರು ಭಾರೀ ಲಾಭ ಗಳಿಸಿದರು. 
ಅದರಲ್ಲಿ ಟಾಟಾರವರ ಕಬ್ಬಿಣ ಮತ್ತು ಉಕ್ಕಿನ 
ಕಾರಾನೆಯೂ ಒಂದು. 
ಅಪರಿಮಿತ ಬೆಲೆ ಏರಿಕೆಯಿಂದಾಗಿ 
ಕಾರ್ಮಿಕರು, ರೈತರು ಅತ್ಯಂತ ಕಷ್ಟಕ್ಕೊಳಗಾದರು. 
ಜಗತ್ತಿನ ಎಲ್ಲ ಕಾರ್ಮಿಕರು ಒಟ್ಟಾಗಿ ತಮ್ಮ 
ಅಸ್ತಗಳನ್ನು ಈ ಸಾಮ್ರಾಜ್ಯಶಾಹಿ ಶಕ್ತಿ ವಿರುದ್ದ 
ಪ್ರಯೋಗಿಸಿ ತಮ್ಮತಮ್ಮದೇಶಗಳಲ್ಲಿರುವ ಅವರ 
ಆಡಳಿತವನ್ನು ಬುಡಮೇಲು ಮಾಡುವಂತೆ ರಷ್ಯಾದ 
ಲೆನಿನ್ನರು ಕರೆನೀಡಿದ್ದರು. 
ಜಾಗತಿಕ ಸಮಾನತೆಗಾಗಿ ಶ್ರಮಿಸಿದ ಲೆನಿನ್‌ ಆದರೆ ರಾ ಪ್ಟೀಯ ಚಳುವಳಿಯ 
ಮುಂದಾಳುಗಳು ಈ ಸಾಮ್ರಾಜ್ಯಶಾಹಿ ಯುದ್ದದ 
ಬಗ್ಗೆ ನಿಷ್ಠಾವಂತ ಸೇವಕ ಮತ್ತು ಗುಲಾಮಿ ಅಭಿಪ್ರಾಯ ತಳೆದಿದ್ದರು. ಮಂದಗಾಮಿ ಮುಂದಾಳುಗಳು 
ಮಾತ್ರವಲ್ಲ, ಲೋಕಮಾನ್ಯ ಬಾಲಗಂಗಾಧರ್‌ ತಿಲಕ್‌ರಂತಹ ಉಗ್ರಗಾಮಿ ಮುಂದಾಳುಗಳು ಕೂಡ 
ಬ್ರಿಟಿಷ್‌ ಸಾಮ್ರಾಜ್ಯಶಾಹಿಗಳಿಗೆ ಸಹಾಯ ನೀಡುವುದು ತಮ್ಮಪವಿತ್ರ ಕರ್ತವ್ಯವೆಂದು ಘೋಷಿಸಿದರು. 
ಗಾಂಧೀಜಿಯವರ ಪಾತ್ರ ತಿಲಕ್‌ರಿಗಿಂತಲೂ ಹೆಚ್ಚು ಆತಂಕಕಾರಿಯಾಗಿತ್ತು. ಗಾಂಧೀಜಿ ಉದ್ಗರಿಸಿದರು: 
“ದೇವರೇ ರಾಜನನ್ನು ರಕ್ಷಿಸು! ಬ್ರಿಟಿಷ್‌ ಸಾಮ್ರಾಜ್ಯಶಾಹಿ ಚಿರಾಯುವಾಗಲಿ.'' 
ಮುಖವಾಡ ಬಯಲು 
ಮೊದಲ ಜಾಗತಿಕ ಯುದ್ಧಾನಂತರ ರಷ್ಯಾದಲ್ಲಿನ ಅಕ್ಟೋಬರ್‌ ಕ್ರಾಂತಿಯ ನಂತರ ಬ್ರಿಟಿಷ್‌ 
ಸಾಮ್ರಾಜ್ಯ ಶಾಹಿಗಳ ಆಧುನಿಕ, ಉದಾರ, ಸಮಾಜ ಸುಧಾರಕ, ಪ್ರಜಾಪ್ರಭುತ್ವ ಮುಖವಾಡಗಳಲ್ಲವೂ 
ಕಳಚಿಕೊಂಡವು. ಮುಕ್ತವಾಗಿ ತಮ್ಮ ಕ್ರೌರ್ಯ, ದಬ್ಬಾಳಿಕೆಗಳನ್ನು ಪ್ರಾರಂಭಿಸಿದರು. ಕಡ್ಡಾಯವಾಗಿ 
ಸೇನೆಗೆ ಸೇರ್ಪಡೆ,.ಜೀವನಾವಶ್ಯಕ ವಸ್ತುಗಳ ವಿಪರೀತ ಬೆಲೆ ಏರಿಕೆ, ಸಾಮ್ರಾಜ್ಯ ರಕ್ಷಿಸಲು. ಶಸ್ತಾಸ್ತಗಳಿಗಾಗಿ 
ಭಾರತದ ಸಂಪನೂಲಗಳ ಪೋಲು, ರಾಷ್ಟ್ರೀಯ ವಿಮೋಚನಾ ಆಂದೋಲನವನ್ನು ರೌಲತ್‌ ಸಮಿತಿಯ 
ಶಿಫಾರಸ್ಸಿನಂತೆ ರಾಜದ್ರೋಹವೆಂದು ಸಾರುವ ಶಾಸನ ಮೊದಲಾದವುಗಳು ಜಾರಿಗೊಳಿಸಲ್ಪಟ್ಟವು. 
ರೌಲೆಕ್ಟ್‌ ಆಕ್ಸ್‌ - ವಿಶ್ವಾಸಘಾತುಕತನ 
ಯಾವುದೇ ವ್ಯಕ್ತಿಯನ್ನು ತನಿಖೆಗೆ ಒಳಪಡಿಸದೆಯೇ ಬಂಧಿಸಬಹುದಾದಂತಹ ರೌಲೆಕ್ಟ್‌ ಆ್ಯಕ್ಸ್‌ 
(1919)ನ್ನು, ಸ್ವಾಮಿ ನಿಷ್ಠೆಯಿಂದ ಮೊದಲ ಜಾಗತಿಕ ಯುದ್ಧದ ವೇಳೆ ದುಡಿದ ಕಾಂಗ್ರೆಸ್‌ ಮುಂದಾಳುಗಳು 


ಬ್ರಟಿಷರ ಕಾಲದಲ್ಲಿ ಭಾರತದ ಬವಣೆ 


ತ್ಕ 
ಕ | 


ಬಳುವಳಿಯಾಗಿ ಪಡೆಯಬೇಕಾಯಿತು. ಅದು ಎಲ್ಲ ರೀತಿಯ ಚಳುವಳಿಗಳನ್ನು ನಿಗ್ರಹಿಸುವ ಮೊದಲ 
ಅಸ್ತವಾಯಿತು. ರಾಷ್ಟ್ರೀಯ ಚಳುವಳಿಯ ನೇತಾರರು ದಂಗಾದರು. ಸರಕಾರದಲ್ಲಿ ಒಂದು ಪಾಲನ್ನು 
ಅಪೇಕ್ಷಿಸಿದವರು ಸರ್ಕಾರದ ದಮನಕಾರಿನೀತಿಯನ್ನು ಎದುರಿಸಬೇಕಾಯಿತು. ಬ್ರಿಟಿಷರ 
ವಿಶ್ವಾಸಘಾತುಕತನ ಬಯಲಾಯಿತು. 

ರೌಲೆಕ್ಟ್‌ ಆ್ಯಕ್ಸ್‌ನ್ನು ಪ್ರತಿಭಟಿಸಿ ಕಾರ್ಮಿಕವರ್ಗ ರಾಜಕೀಯ ಹೋರಾಟಕ್ಕೂ ಧುಮುಕಿತು. 
1919-20 ರ ಕಾಲಾವಧಿಯಲ್ಲಿ ಕಾನ್ಪುರದ 17000 ಮಿಲ್‌ನೌಕರರು, ಜಮ್‌ಷಡ್‌ಪುರದ 16000 
ರೇಲ್ವೇ ನೌಕರರು, ಕಲ್ಕತ್ತಾದ 35000 ಸೆಣಬು ಕಾರ್ಮಿಕರು, ಮುಂಬೈನ ವಿವಿಧ ಕೈಗಾರಿಕೆಗಳಲ್ಲಿನ 2 
ಲಕ್ಷ ಕಾರ್ಮಿಕರು, ಸೊಲ್ಲಾಪುರದ 16000 ಗಿರಣಿ ಕಾರ್ಮಿಕರು, 20000 ಬಂದರು ಕಾರ್ಮಿಕರು, 
ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕಂಪೆನಿಯ 40000 ಕಾರ್ಮಿಕರು, ಅಹಮದಾಬಾದಿನ 20000 ಮತ್ತು 
ಮದ್ರಾಸ್‌ನ 17000 ಕಾರ್ಮಿಕರು ಹೋರಾಟದ ಮುಂಚೂಣಿಯಲ್ಲಿದ್ದರು. 


ಜಲಿಯನ್‌ವಾಲಾಬಾಗ್‌ 


ರೌಲೆಕ್ಟ್‌ ಆ್ಯಕ್ಸ್‌ನ್ನು ಪ್ರತಿಭಟಿಸಿದ ಅಪರಾಧಕ್ಕಾಗಿ ಜಲಿಯನ್‌ವಾಲಾಬಾಗ್‌ ಹತ್ಕಾಕಾಂಡ 
ಸಂಭವಿಸಿತು. ಡಾ. ಕಿಚ್‌ಲೂ ಮತ್ತು ಡಾ. ಸತ್ಯಪಾಲ್‌ರ ಮೇಲೆ ಜಾರಿಗೊಳಿಸಲಾದ 
ಗಡೀಪಾರಾಜ್ಞೆಯನ್ನು ಖಂಡಿಸಲು ಜಲಿಯನ್‌ವಾಲಾಬಾಗ್‌ನಲ್ಲಿ ಸಭೆ ಸೇರಲಾಗಿತ್ತು. ಬ್ರಿಟಿಷ್‌ 
ಆಳರಸರ ಆಜ್ಞೆ ಮೇರೆಗೆ ಜನರಲ್‌ ಡಯರ್‌ ಪಾರ್ಕಿಗೆ ಇದ್ದ ಒಂದೇ ಕಿರುದಾರಿಯನ್ನು ಮುಚ್ಚಿಸಿ 


ಬ್ರಿಟಿಷರ ಕಾಲದಲ್ಲಿ ಭಾರತದ ಬವಣೆ 


ಒಳಗಿದ್ದವರ ಮೇಲೆ ಒಂದೇ ಸಮನೆ ಗುಂಡಿನ ಸುರಿಮಳೆಗೈದ. ಸ್ಥಳದಲ್ಲೇ 379 ಮಂದಿ ಹತರಾದರು. 
ಸಾವಿರಾರು ಮಂದಿ ಗಾಯಗೊಂಡರು. 

ಪಂಜಾಬಿನಾದ್ಯಂತ ಪ್ರತಿಭಟನೆ ಕಾಡ್ಗಿಚ್ಚಿನಂತೆ ಹರಡಿತು. ದಂಗೆಯನ್ನೆದುರಿಸಲು ಸೈನ್ಯವನ್ನು ಛೂ 
ಬಿಡಲಾಯಿತು. ಚಳುವಳಿಗಳನ್ನು ಹತ್ತಿಕ್ಕಲು ವ್ಯಾಪಕವಾದ ಅಮಾನುಷ ಚಿತ್ರಹಿಂಸೆ ನೀಡಲಾಯಿತು. 
11-13 ವರ್ಷದ ಮಕ್ಕಳನ್ನೂ ಈ ಪ್ರಕರಣದಲ್ಲಿ ಮರಣದಂಡನೆ ಹಾಗೂ ಜೀವಾವಧಿ ಸೆರೆಮನೆಗೆ 
ತಳ್ಳಲಾಯಿತು. 
ರಾಷ್ಟ್ರೀಯ ವಿಮೋಚನಾ ಹೋರಾಟಗಳು 

ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದ ಗಾಂಧಿ, ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿ 
ಧುಮುಕಿದರು. ದೇಶಾದ್ಯಂತ ರೌಲತ್‌ ಸಮಿತಿಯ ಶಿಫಾರಸ್ಸಿನ ವಿರುದ್ದ ಪ್ರತಿಭಟನೆ, ಸಭೆ, ಮೆರವಣಿಗೆಗಳು, 
ಅಸಹಕಾರ ಚಳುವಳಿಗಳು ನಡೆದು ರಾಷ್ಟ್ರೀಯ ನಾಯಕರ ಹಾಗೂ ಇತರೆ ಹೋರಾಟಗಾರರ ದಸ್ತಗಿರಿ 
ಮತ್ತು ಕಠಿಣ ಕಾರಾಗೃಹ ಶಿಕ್ಷೆಗಳು ವಿಧಿಸಲ್ಪಟ್ಟವು. ಆಂದೋಲನಗಳ ಮೇಲೆ ನಿಷೇಧಾಜ್ಞೆಗಳು 
ಹೇರಲ್ಲಟ್ಟವು. 

ಬ್ರಿಟಿಷರು ಏರುಗತಿಯಲ್ಲಿ ವಾಕ್‌ಸ್ವಾತಂತ್ರ್ಯ ಮತ್ತು ಪತ್ರಿಕಾ ಸ್ನಾತಂತ್ರ 
ಅವುಗಳ ಮೇಲೆ ಧಾಳಿ ನಡೆಸಿದರು. 

ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ವಿವಿಧ ಧರ್ಮದ ಜನರು, ಹಿಂದೂಗಳು, ಮುಸ್ಲಿಮರು 
ಕೋಮು ಸೌಹಾರ್ದತೆ ಮತ್ತು ರಾಷ್ಟ್ರೀಯ ಸಮಗ್ರತೆಯನ್ನು ಕಾಪಾಡಿದರು. ಪೌರ ಸ್ವಾತಂತ್ರ್ಯವನ್ನು 
ಅತ್ಯಂತ ಸಮರ್ಥವಾಗಿ ಜವಾಹರ್‌ಲಾಲ್‌ ನೆಹರೂರವರು ಪ್ರತಿಪಾದಿಸಿದರು. 

ಈ ದೇಶದಿಂದ ಬ್ರಿಟಿಷ್‌ ಸಾಮ್ರಾಜ್ಯಶಾಹಿಗಳನ್ನು ಕಿತ್ತೋಡಿಸಬೇಕಾದರೆ ಮಿಲಿಯಾಂತರ 
ಜನರುಗಳನ್ನೊಳಗೊಂಡ ದೀರ್ಫಕಾಲೀನ ಸಂಘಟಿತ ಹೋರಾಟದ ಅಗತ್ಯತೆಯ ಅರಿವು ಹಲವರಲ್ಲಿ 
ಉಂಟಾಯಿತು. ಭಗತ್‌ಸಿಂಗ್‌, ರಾಜಗುರು ಮತ್ತು ಸುಖ್‌ದೇವರಂತ ಯುವಕ್ರಾಂತಿಕಾರಿಗಳು 
ಯುರೋಪಿನ ಪ್ರಜಾಪ್ರಭುತ್ವ, ಕ್ರಾಂತಿ ಮತ್ತು ರಷ್ಯಾದ ಸಮಾಜವಾದಿ ಕ್ರಾಂತಿಗಳಿಂದ ಪ್ರಭಾವಿತರಾಗಿ 


ಗಳಲ್ಲಿ ಕೈಹಾಕಿದರು. 


ಬ್ರಿಟಿಷರ ಕಾಲದಲ್ಲಿ ಭಾರತದ ಬವಣೆ 


ಕ್ರಾಂತಿಕಾರಿ ಹೋರಾಟಗಳಲ್ಲಿ ಧುಮುಕಿ 1921 ರಲ್ಲಿ 
ಹುತಾತರಾದರು. ವಿದ್ಯಾರ್ಥಿ ಯುವಜನರಲ್ಲಿ 
ರೈತಕಾರ್ಮಿಕರಲ್ಲಿ ಕ್ರಾಂತಿಕಾರಕ ಹೋರಾಟದ 
ಹುರುಪನ್ನು ತುಂಬಿದರು. 

ರಾಷ್ಟ್ರೀಯ ವಿಮೋಚನಾ ಹೋರಾಟದ 
ಸುವನಾರು ಮೂರು ದಶಕಗಳಲ್ಲಿ 
ಮಹಾತಾಗಾಂಧಿಯ ನೇತೃತ್ವದಲ್ಲಿ ಹಿಂದು-ಮುಸ್ಲಿಂ 
ಒಗ್ಗಟ್ಟಿನ ಆಧಾರದಲ್ಲಿ ಮತ್ತು ಎಲ್ಲ ಜಾತಿಗಳ, 
ಕೋಮುಗಳ ಐಕ್ಯತೆಯ ನೆಲೆಯಲ್ಲಿ ಸ್ವದೇಶಿ 
ಆಂದೋಲನ ನಡೆಯಿತು. ಅಸಹಕಾರ ಚಳುವಳಿ, 
ಖಿಲಾಫತ್‌ ಚಳುವಳಿ, ಉಪ್ಪಿನ ಸತ್ಯಾಗ್ರಹ, 
ಭಾರತದಿಂದ ತೊಲಗಿರಿ ಆಂದೋಲನ (Quit 
India) ಮುಂತಾದ ಅನೇಕ ಸಾಮೂಹಿ 
ಕ ಹೋರಾಟಗಳು, ಕೋಮು ಸೌಹಾರ್ದತೆ ಮತ್ತು 
ರಾಷ್ಟ್ರೀಯ ಸಮಗ್ರತೆಗೆ ಅತ್ಯಂತ ಸ್ಫೂರ್ತಿದಾಯಕ ಚಾರಿತ್ರಿಕ ಘಟನೆಗಳು ಜರುಗಿದವು. 

ರಾಷ್ಟ್ರೀಯ ಚಳುವಳಿ ಜನತೆಯ ಬಹುಮುಖ ವೈವಿಧ್ಯತೆಯನ್ನು ಸಂಪೂರ್ಣವಾಗಿ ಗುರುತಿಸಿತು. 
ತಮನ್ನು ರಾಷ್ಟ್ರವಾಗಿ ಬೆಸೆಯಲು ಬೇಕಾದ ಭೌತಿಕ ಮತ್ತು ಭಾವನಾತಕ್ರ ತಳಹದಿಯನ್ನು ಒದಗಿಸಿತು. 
ರಾಷ್ಟ್ರೀಯ ಚಳುವಳಿಯಲ್ಲಿ 1920 ರ ದಶಕದ ಆರಂಭದಿಂದ ಒಂದು ಸಶಕ್ತ ಸಮಾಜವಾದಿ ನಿಲುವು 
ಬೆಳೆಯಿತು. ಈ ನಿಲುವು ಜವಾಹರ್‌ಲಾಲ್‌ ನೆಹರೂ, ಸುಭಾಷ್‌ಚಂದ್ರ ಬೋಸ್‌ ಮತ್ತು ಒಂದು 
ಭಾರಿ ಸಂಖ್ಯೆಯ ಸಮಾಜವಾದಿ ಚಿಂತಕರ ಗುಂಪುಗಳು ಮತ್ತು ವ್ಯಕ್ತಿಗಳಿಂದಲೂ ಬಂತು. 

1945 ರಲ್ಲಿ ಕಾಂಗ್ರೆಸ್‌ ಕಾರ್ಯಕಾರೀ ಸಮಿತಿ ಜಮೀನ್ದಾರಿ ಪದ್ಧತಿಯ ರದ್ದತಿ ಮತ್ತು ಉಳುವವನಿಗೆ 
ಭೂಮಿ ಎಂಬ ನೀತಿಯನ್ನು ಅಂಗೀಕರಿಸಿತು. ಭೂ ವ್ಯವಸ್ಥೆಯ ಸುಧಾರಣೆಯಲ್ಲಿ ರೈತ ಮತ್ತು ರಾಜ್ಯದ 
ನಡುವಿನ ಮಧ್ಯವರ್ತಿಗಳನ್ನು ಕಿತ್ತೆಸೆಯಲು ಯೋಚಿಸಿತು. 

ಈ ಕಾಲಘಟ್ಟದಲ್ಲಿ ದೇಶೀಯ ,ಬಂಡವಾಳಶಾಹಿ ಶಕ್ತಿಗಳು ರಾಷ್ಟ್ರ ಪ್ರೇಮ, ಜಾತ್ಯಾತೀತತೆ, 
ಪ್ರಜಾಪ್ರಭುತ್ವ, ಐಕ್ಕಹೋರಾಟಗಳಿಗೆ ದೃಢಬದ್ಧವಾಗಿದ್ದು ಅತ್ಯಂತ ಪ್ರೌಢತೆ ಪಡೆದಿದ್ದವು. ಹೋರಾಟಗಳ 
ನಡುಗಾಲದಲ್ಲಿ ಪ್ರಾಂತೀಯ ಸರ್ಕಾರಗಳನ್ನು ನಡೆಸಲು ಸಮರ್ಥವಾಗಿದ್ದವು. ಬ್ರಿಟಿಷರಿಂದ ಸಾಕಷ್ಟು 
ರಿಯಾಯಿತಿಗಳನ್ನು ಗಿಟ್ಟಿಸಿಕೊಳ್ಳಲು ಶಕ್ತವಾಗಿದ್ದವು. 
ಮಹಾತ್ಮಗಾಂಧಿ-ನೆಹರೂ 


ಕಾಂಗ್ರೆಸ್‌ ಕಾರ್ಯಕಾರಿ ಸಮಿತಿಯ ಪರವಾಗಿ "“ಪೂರ್ಣಸ್ಪರಾಜ್ಯ'' ಸಾಧಿಸುವ ಅತ್ಯಂತ 


ಹುರುಪಿನಿಂದ ನೇಣುಗಂಬವೇರಿದ ಉಜ್ವಲ 
ಕ್ರಾಂತಿಕಾರಿ ಭಗತ್‌ ಸಿಂಗ್‌ 


ಮಹತ್ವಪೂರ್ಣ ಗೊತ್ತುವಳಿಯನ್ನು ಮಹಾತಾಗಾಂಧಿ 
ಮತ್ತು ಜವಾಹರ್‌ಲಾಲ್‌ ನೆಹರೂರವರು ತಾ.17- 
1-1930 ರಂದು ಜಂಟಿಯಾಗಿ ತಯಾರಿಸಿದರು. ಅದರ 
ಕೆಳಕಂಡ ಮುಖ್ಯಾಂಶಗಳು ಚಿಂತನಾರ್ಹ. 

"ಭಾರತದಲ್ಲಿಯ ಬ್ರಿಟಿಷ್‌ ಸರಕಾರ 
ಜನಸಮುದಾಯದ ಶೋಷಣೆಯ ಮೇಲೆ ಅಸ್ತಿತ್ವ 
ಹೊಂದಿದೆ. ಅದು ಭಾರತವನ್ನು ಆರ್ಥಿಕವಾಗಿ, 
ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಮತ್ತು 
ಬೌದ್ಧಿಕವಾಗಿ ನಾಶಮಾಡಿದೆ. ಭಾರತವು 
ಸಂಪೂರ್ಣವಾಗಿ ಆರ್ಥಿಕವಾಗಿ ನಾಶಮಾಡಲ್ಪಟ್ಟಿದೆ. 
ಜನರಿಂದ ಪಡೆಯಲಾಗುತ್ತಿರುವ ತೆರಿಗೆ 
ಆದಾಯಕ್ಕಿಂತ ಹಲವು ಪಟ್ಟು ಹೆಚ್ಚಿದೆ. 

ಕೈಮಗ್ಗ ನೇಯ್ಗೆಯಂತಹ kes: 
ಹಾಳುಗೆಡಹುವ ಮೂಲಕ ರೈತಾಪಿ ವರ್ಗಕ್ಕೆ ವರ್ಷದ ಕನಿಷ್ಠ ನಾಲ್ಕು ತಿಂಗಳಾದರೂ ಕೆಲಸವಿಲ್ಲದಂತೆ 
' ಮಾಡಲಾಗಿದೆ. ಅವರ ಜಟ ವನ್ನು ಕಳೆಗುಂದಿಸಲಾಗುತಿದೆ. ಹೀಗೆ ನಾಶವಾದ ಗುಡಿ ಕೈಗಾರಿಕೆಗಳ 
ಬದಲಾಗಿ ಬೇರೆ ದೇಶಗಳಂತೆ ಯಾವುದೇ ಬದಲಿ ವ್ಯವಸ್ಥೆಯನ್ನು ಇಲ್ಲಿ ರೂಪಿಸಲಾಗಿಲ್ಲ. ಕಸ್ಟಮ್‌ 
ಮತ್ತು ನಾಣ್ಯ ಚಲಾವಣೆಯಲ್ಲಿ ಭಾರೀ ಕೈವಾಡ ನಡೆಸುವ ಮೂಲಕ ರೈತರ ಮೇಲೆ ಮತ್ತಷ್ಟು ಭಾರ 
ಹೊರಿಸ Bh 

ನಮ್ಮ ಆಮದಿನ. ಬಹುಪಾಲು ಬ್ರಿಟನ್‌ನಲ್ಲಿ ತಯಾರಾದ ಸರಕುಗಳು. ಅವುಗಳಿಂದ 'ಬರುವ 
ಆಮದು ಸುಂಕದ ಆದಾಯವನ್ನು ಜನಸಾಮಾನ್ಯರ ಮೇಲಿನ ತೆರಿಗೆ ಭಾರವನ್ನು ಕಡಿಮೆ ಮಾಡಲು 
ಉಪಯೋಗಿಸಬಹುದಿತ್ತು. ಈ ಆಮದು ಸುಂಕದ ಪ್ರಮಾಣ ರಷಾ ಗಿಂತ ಇಪ್ಪತ್ತನಾಲ್ಕು ಜರ್ಮನಿಗಿಂತ 
ಎಂಟು ಪಾಲು ಕಡಿಮೆ ಇದೆ. ಇಂತಹ ಏಕಪಕ್ಷೀಯವಾದ ಒಸಡು ಬನ ನಾಟ ಕೋಟ್ಯಾಂತರ 
ರೂಪಾಯಿಗಳ ಸಂಪ ತ್ರನ್ನು ದೇಶದಿಂದ ಸೂರೆಹೊಡೆದು ಹೊರಸಾಗಿಸಲು ನೆರವಾಗಿದೆ. 

ಭಾರತದ ರಾಜಕೀಯ ಸ್ಥಾನಮಾನ ಬ್ರಿಟಿಷ್‌ ಪ್ರಭುತ್ವದ ಕಾಲದಷ್ಟು ಕೀಳುಮಟ್ಟಕ್ಕೆ ಎಂದೂ 
ಇಳಿದಿದ್ದಿಲ್ಲ. ಯಾವ ಸುಧಾರಣೆಗಳೂ ಜನರಿಗೆ ನಿಜವಾದ ರಾಜಕೀಯ ಘ್‌ ನೀಡಲಿಲ್ಲ. ನಮ್ಮ 
ನಡುವಿನ. ಉತ್ತ ಕಷ್ಣರೂ ಕೂಡ ವಿದೇಶಿ ಪ್ರಭುಗಳಿಗೆ ಬಗ್ಗಿ ನಡೆಯಬೇಕಾಗಿದೆ. ಮುಕ್ತ ಅಭಿವ್ಯಕ್ತಿ. 
ಸ್ವಾತಂತ್ರ್ಯ ಮತ್ತು ಅನಿರ್ಬಂಧಿತ ಸಂಘಟನೆಯ ಹಕ್ಕನ್ನು ನಮಗೆ ನಿರಾಕರಿಸಲಾಗಿದೆ. ನಮ್ಮಅನೇಕರು 
A ದೇಶದ ಹೊರಗೆ ಸನಿ ಮತ್ತು ದೇಶಕ್ಕೆ ಮರಳುವಂತಿಲ್ಲ. ನಮಲ್ಲಿ 
ಎಲ್ಲಾ ಆಡಳಿತಾತಕ್ರ ಸಾಮಥ್ಥ್ಯದ ಕೊಲೆಯಾಗಿದೆ. ಜನಸಮುದಾಯ ಬಾನ ಕೆಳಮಟ್ಟದ ಗ್ರಾಮಕಛೇರಿ 


ಬ್ರಿಟಿಷರ ಕಾಲದಲ್ಲಿ ಭಾರತದ ಬವಣೆ 


ಮತ್ತು ಗುಮಾಸ್ತಗಿರಿಯಿಂದ ತೃಪ್ತರಾಗಬೇಕಾಗಿದೆ. 

ಈ ಶಿಕ್ಷಣ ಪದ್ಧತಿ ನಮನ್ನು ಸ ಸಾಂಸ್ಕೃ ತಿಕವಾಗಿ ನಮ್ಮ ಪರಂಪರೆಯಿಂದ ಬೇರ್ಪಡಿಸಿದೆ ಮತ್ತು 
ನಮ್ಮ ತರಬೇತಿ ನಮನ್ನು ಸುತ್ತಿಕೊಂಡಿರುವ ಸಂಕೋಲೆಗಳನ್ನು ಅಪ್ಪುವಂತೆ ಮಾಡಿದೆ. 

ಕಡ್ಡಾಯ ನಿಶಸ್ತ್ರೀಕರಣ ಭೌದ್ಧಿಕವಾಗಿ ನಮನ್ನು ಷಂಡರನ್ನಾಗಿಸಿದೆ. ನಮಲ್ಲಿಯ ಪ್ರತಿಭಟನೆಯ 
ಭಾವನೆಗಳಿಗೆ ಮಾರಣಾಂತಿಕ ಪೆಟ್ಟು ನೀಡಲು ಉಪಯೋಗಿಸಲಾಗುತ್ತಿರುವ ಆಕ್ರಮಿತ ವಿದೇಶಿ 
ಸೈನ್ಯದ ಅಸ್ತಿತ್ವ ನಮನ್ನು ನಾವೇ ಸಂರಕ್ಷಿಸಿಕೊಳ್ಳಲಾಗದ, ವಿದೇಶಿ ಆಕ್ರಮಣದ ಎದುರು ನಮನ್ನು 
ರಕ್ಷಿಸಿಕೊಳ್ಳಲಾಗದ, ಅಷ್ಟೇ ಏಕೆ, ನಮ್ಮ ಮನೆ 'ಮಾರುಗಳನ್ನು ಸಹಾ ಕಳ್ಳರು, ದರೋಡೆಕೋರರು 
ಉಪದ್ರವಿಗಳಿಂದ ಸಂರಕ್ಷಿಸಿಕೊಳ್ಳಲಾಗದ ಸ್ಥಿತಿಗೆ ನಮನ್ನು ತಂದೊಡ್ಡಿದೆ. 

ನಮ್ಮದೇಶಕ್ಕೆ ಈ ನಾಲ್ಕು ಮುದ ದುರಂತ ತಂದೊಡ್ಡಿರುವ ವಿದೇಶಿ ಪ್ರಭುತ್ನಕ್ಕೆ ಇನ್ನು 
ಮುಂದೆಯೂ ಅಜಜ ಮನುಜ ಕುಲ ಮತ್ತು ದೇವರ ವಿರುದ್ದ ನಾವು ಮಾಡುತ್ತಿರುವ 
ಅಪರಾಧವೆಂದೇ ನಾವು ತಿಳಿಯುತ್ತೇವೆ. ಬ್ರಿಟಿಷ್‌ ಸರಕಾರದೊಂದಿಗೆ ನಮ್ಮ ಎಲ್ಲ ಸಂಪರ್ಕವನ್ನು 
ಕಡಿದುಕೊಳ್ಳುವುದರ ಮೂಲಕ ನಾವು ಕರನಿರಾಕರಣೆಯನ್ನು ಒಳಗೊಂಡಂತೆ ಪೌರ ಅವಿಧೇಯತೆಯ 
ಚಳುವಳಿಗೆ ಸಿದ್ದರಾಗುತ್ತೇವೆ.. ಈ ಅಮಾನವೀಯ ಪ್ರಭುತ್ವವನ್ನು ಕೊನೆಗಾಣಿಸಬಲ್ಲೆವು ಎಂಬುದು 
ನಮಗೆ ದೃಢಪಟ್ಟಿದೆ. ಆದ್ದರಿಂದ ಪೂರ್ಣಸ್ವರಾಜ್ಯ ಸ ಸಾಧಿಸಲು ಕಾಲಾನುಕಾಲಕ್ಕೆ ಕಾಂಗ್ರೆಸ್‌ ನೀಡುವ 
ಆದೇಶಗಳನ್ನು ನಾವು ಪಾಲಿಸುವೆವು ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ.'' 


ಈಸೂರು ಪ್ರಕರಣ 

ರಾಷ್ಟ್ರೀಯ ವಿಮೋಚನಾ ಚಳುವಳಿಯ ಭಾಗವಾಗಿ ಕರ್ನಾಟಕದಲ್ಲಿ ಜರುಗಿದ ಘಟನೆಯನು 
ಸ್ಮರಿಸುವುದು ಸಮಯೋಚಿತ. ಖ್ಯಾ ತ ಗಾಂಧೀವಾದಿ, ಸ್ವಾತಂತ್ರ್ಯ ಹೋರಾಟಗಾರ 
ಹೆಚ್‌.ಎಸ್‌.ದೊರೆಸ್ವಾಮಿ ತಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಕರ್ನಾಟಕ” ಪು ಸಕದಲ್ಲಿ ಆರು ಪ್ರಕರಣವನ 
ಈ ರೀತಿ ಚಿತ್ರಿಸಿದ್ದಾರೆ. 

ಕ್ವಿಟ್‌ ಇಂಡಿಯಾ ಚಳುವಳಿಗೆ (1942) ಧವಳ ಪ್ರಾಯವಾಗಿರುವ ಕ್ರಾಂತಿಘಟ್ಟ ಈಸೂರ 
ಪ್ರಕರಣದ್ದು ಈಸೂರು ಶಿವಮೊಗ್ಗಾ ಜಿಲ್ಲೆಯ ಶಿಕಾರಿಪುರಕ್ಕೆ ಸೇರಿದ ಸಂಪದ್ಭರಿತ ಗ್ರಾಮ. ಅಲ್ಲಿಯ 
ಸ್ವಾತಂತ್ರ ದ ಹೋರಾಟ ಸಣ್ಣ ಪ್ರಮಾಣದಲ್ಲಿ ಆರಂಭವಾಯಿತು. ಊರಿನ ಜಾಟಕರು ವಿದ್ಯಾರ್ಥಿಗಳ 
ಸಾಂ ಟೋಪಿ ಧರಿಸಿಕೊಂಡು ರಾಷ್ಟ್ರಧ್ವಜವನ್ನು ಕೈಯಲ್ಲಿ ಹಿಡಿದುಕೊಂಡು ಅಧಿಕಾರಿಗಳನ 
ರಾಜೀನಾಮೆ ಕೊಡಿ ಎಂದು ಕೇಳುತ್ತಲೂ, ಜೈ ಘೋಷಣೆಗಳನ್ನು ಹಾಕುತ್ತಲೂ ಮೆರವಣಿಗೆಗಳನ 
ನಡೆಸುತ್ತಿದ್ದರು. 

ಒಂದು ದಿನ ವಿದ್ಯಾರ್ಥಿಗಳ ಗುಂಪು ಪಟೇಲರ ಮನೆ ಮುಂದೆ ಜಯಕಾರ ಹಾಕಿತು. ಪಟೇಲರನ 
ಸುತ್ತುಗಟ್ಟಿ ರಾಜೀನಾಮೆ ನೀಡುವಂತೆ ಒತ್ತಾಯ ಮಾಡಿತು. ಪಟೇಲರು ಪ್ರತಿಭಟಿಸಿದರು. ಹುಡುಗರು 
ಅಲ್ಲಿ ಸೆ ಸೇರಿದ್ದ ಗ್ರಾಮಸ್ಥರೂ ಪಟೇಲರಿಂದ ದಫ್ರರ ಕಿತ್ತುಕೊಂಡರು. ಸೆಪ್ಟೆಂಬರ್‌ 28ನೇ ತಾರೀಕ 


ಬ್ರಿಟಿಷರ ಕಾಲದಲ್ಲಿ ಭಾರತದ ಬವಣೆ 


(1942) ಹಠಾತ್ತನೆ ಅಮಲ್ದಾರರೂ ಪೊಲೀಸ್‌ ಇನ್ಸ್‌ಪೆಕ್ಟರೂ ಈಸೂರಿಗೆ ಬಂದರು. ಅವರನ್ನು 
ಊರಿನ ಜನರೂ ವಿದ್ಯಾರ್ಥಿಗಳು ಮುತ್ತಿಗೆ ಹಾಕಿ ಕೆಲಸಕ್ಕೆ ರಾಜೀನಾಮೆ ಕೊಡಿರೆಂದು ಒತ್ತಾಯ 
ಮಾಡಿದರು. ಹ್ಯಾಟುಗಳನ್ನು ಕಿತ್ತುಕೊಂಡು ಖಾದಿ ಟೋಪಿಗಳನ್ನು ಕೊಟ್ಟರು. ಪೊಲೀಸ್‌ ಅಧಿಕಾರಿ 
ಕೋಪಗೊಂಡು ಜನರ ಗುಂಪಿನ ಮೇಲೆ ಗುಂಡು ಹಾರಿಸಿದರು. ಇದರಿಂದ ನಾಲ್ಕು ಮಂದಿಗೆ 
ಗಾಯಗಳಾದವು. ಜನ ರೊಚ್ಚಿಗೆದ್ದು ಅಧಿಕಾರಿಗಳ ಹಿಂಸಾಕೃತ್ಯವನ್ನು ಹಿಂಸೆಯ ಮೂಲಕವೇ 
ಎದುರಿಸಿದರು. ಈ ಹೋರಾಟದಲ್ಲಿ ಅಮಲ್ಲಾರ್‌ ಚೆನ್ನಕೃಷ್ಣಯ್ಯ, ಸಬ್‌ಇನ್ಸ್‌ಪೆಕ್ಟರ್‌ ಕೆಂಚೇಗೌಡ 
ಸಾವನ್ನಪ್ಪಿದರು. 
ಜಿಲ್ಲಾಧಿಕಾರಿಗಳು ವಿಶೇಷ ಪೊಲೀಸ್‌ ಪಡೆಯನ್ನು ತೆಗೆದುಕೊಂಡು ಈಸೂರಿಗೆ ಧಾವಿಸಿದರು. 

ಈಸೂರಿನ ಜನ ಪೊಲೀಸರು ಬಂದೊಡನೆ ಭಯಭೀತರಾದರು. ಮನೆಗಳಿಗೆ ಬೀಗ ಹಾಕಿಕೊಂಡು 
ರಾತ್ರೋ ರಾತ್ರಿ ಮಕ್ಕಳು ಮರಿ ಕಟ್ಟಿಕೊಂಡು ಹತ್ತಿರದಲ್ಲಿದ್ದ ಅರಣ್ಯದೊಳಗೆ ಬಿದ್ದು ಓಡಿದರು. 
ಪೊಲೀಸರು ರಾತ್ರಿಯಲ್ಲಿ ಅರಣ್ಯದ ಮರಗಳನ್ನೇರಿ ಟಾರ್ಜ್‌ ಹಾಕಿಕೊಂಡು ಗ್ರಾಮಸ್ಥರ ಸುಳಿವು 
ಸಿಕ್ಕೀತೇ ಎಂದು ವೀಕ್ಷಿಸಿದರು. ಸಿಕ್ಕಿದ ಗಂಡಸರು, ಹುಡುಗರು, ಮಕ್ಕಳನ್ನು ಬಡಿದು ಹಾಕಿದರು. ಪ್ರಾಪ್ತ 
ವಯಸ್ಸಿನ ಹೆಣ್ಣು ಮಕ್ಕಳನ್ನು ಥಳಿಸಿ ಅಮಾನುಷ ರೀತಿಯಲ್ಲಿ ಮಾನಭಂಗ ಮಾಡಿದರು. 
ಪೊಲೀಸರು ಸಾಹುಕಾರರ ಮನೆ, ಶ್ರೀಮಂತರುಗಳ ಮನೆಗಳ ಬೀಗ ಒಡೆದು ಸಿಕ್ಕಿದ ವಸ್ತ್ರ ಒಡವೆ 
ಹಣಕಾಸುಗಳನ್ನು ದೋಚಿದರು. ಕೆಲವು ಮನೆಗಳಿಗೆ ಬೆಂಕಿ ಹಾಕಿ ಸುಟ್ಟರು. ಅನಂತರ ಕೈಗೆ ಸಿಕ್ಕಿದ 
ಜನರ ದಸ್ತಗಿರಿಗಳಾದವು. 41 ಮಂದಿಯ ಮೇಲೆ ದೊಂಬಿ ಕೊಲೆ ಮೊಕದ್ದಮೆಗಳನ್ನು ಹೂಡಲಾಯಿತು. 

"ಗುರಪ್ಪ ಮಲ್ಲಪ್ಪ ಸೂರ್ಯನಾರಾಯಣಾಚಾರಿ, ಹಾಲಪ್ಪ, ಶಂಕರಪ್ಪ ಎಂಬ ಐವರಿಗೆ 
ಮರಣದಂಡನೆಯಾಯಿತು. 28 ಮಂದಿಗೆ ಜೀವಾವಧಿ ಶಿಕ್ಷೆಯಾಯಿತು. ಐದು ಮಂದಿಯನ್ನು ಬೆಂಗಳೂರು 
ಸೆಂಟ್ರಲ್‌ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. ಆಜೀವ ಶಿಕ್ಷೆಗೆ ಗುರಿಯಾದವರ ಪೈಕಿ ಹಾಲಮ್ಮ ಪಾರ್ವತಮ್ಮ 
ಎಂಬ ಇಬ್ಬರು ಮಹಿಳೆಯರೂ, 14 ವಯಸ್ಸಿನ ಮಾಧ್ಯಮಿಕ ಶಾಲಾ ವಿದ್ಯಾರ್ಥಿ ಲಿಂಗಪ್ಪ ಹನುಮಂತಪ್ಪ 
ಎಂಬ ಬಾಲಕರೂ ಇದ್ದರು. 


ಸಾಹಿತ್ಯ 
ದೇಶದಲ್ಲಿ ಜರುಗುತ್ತಿದ್ದ ರಾಷ್ಟ್ರೀಯ ವಿಮೋಚನಾ ಚಳುವಳಿಯ ಪ್ರಬಲ ಬೆಳವಣಿಗೆ, ರಷ್ಯಾದಲ್ಲಿ 
ಅಕ್ಟೋಬರ್‌ ಸಮಾಜವಾದಿ ಮಹಾಕ್ರಾಂತಿಯ ವಿಜಯ ಮತ್ತು ಯಶಸ್ವಿಯಾದ ಸಮಾಜವಾದಿ 
ನಿರ್ಮಾಣದ ನಂತರ ಇಡೀ ಜಗತ್ತಿನಲ್ಲಿ ನಡೆಯುತ್ತಿದ್ದ ಗಹನ ಬದಲಾವಣೆಗಳು ಭಾರತದ ಸಾಂಸ್ಕೃಶಿಕ- 
ಸಾಹಿತ್ಯದ ಬೆಳವಣಿಗೆ ಮೇಲೂ ನಿರ್ಧಾರಕ ಪ್ರಭಾವ ಬೀರಿದವು. 
ಸಾಹಿತ್ಯ ಕೃತಿಗಳ ಮೇಲೆ ಮಹಾತಾಗಾಂಧಿಯವರ ಬೋಧೆಯು ಗಮನಾರ್ಹ ಪ್ರಭಾವ ಬೀರಿದೆ. 
ಕಾವ್ಯ-ಕೃತಿಗಳಲ್ಲಿ ವೈಚಾರಿಕ ರಾಜಕೀಯ ಪ್ರವೃತ್ತಿಗಳು ಮೂಡಿ ಬಂದವು. ಪ್ರಗತಿಶೀಲತೆ ಕಾಣಿಸಿಕೊಂಡಿತು. 


ಕ್ರಮೇಣ ಈ ಕೃತಿಗಳಲ್ಲಿ ಸಾಂಪ್ರದಾಯಿಕ ಶೈಲಿಗಳು, ಹಳತಾದ ಸೂತ್ರಗಳು ಕಣರೆಯಾದವು. ಕವಿಗಳು 


ಹೊಸ ಆದರ್ಶ ಧ್ಯೇಯಗಳನ್ನು ಅರಸುತ್ತಿದ್ದರು. 

ಭಾರತದ ಅನೇಕ ಖ್ಯಾತ ಕವಿಗಳೂ, ಗದ್ಯ ಲೇಖಕರೂ ಅಕ್ಟೋಬರ್‌ ಕ್ರಾಂತಿಯನ್ನು ಉತ್ಸಾಹದಿಂದ 
ಸ್ವಾಗತಿಸಿದರು. ತಮಿಳು ಪ್ರಖ್ಯಾತ ಕವಿ ಸುಬ್ರಮಣ್ಯ ಭಾರತಿಯವರ "“ಪುದಿಯ ರಷ್ಕಾ''(1917) 
ಭಾರತದ ಮಹಾನ್‌ ಕವಿ ಮಹಮದ್‌ ಇಕ್ಬ್ಟಾಲ್‌ರವರ "ಪ್ರವಾದಿ ಬರುತ್ತಿದ್ದಾನೆ''(1921) ಇವು 
ಸ್ಫೂರ್ತಿಗೊಂಡ ಕೃತಿಗಳು. | 

ಭಾರತದ ಗದ್ಯ ಸಾಹಿತ್ಯವು ವಾಸ್ತವಿಕತೆಯ ವಿಧಾನವನ್ನು ದೃಢೀಕರಿಸುವ ದಿಸೆಯಲ್ಲಿ ಬೆಳೆಯುತ್ತಿತ್ತು. 
ಸಾಮಾಜಿಕ, ಮನೋವೈಜ್ಞಾನಿಕ ಕಾದಂಬರಿ ಪ್ರಕಾರವೂ ವಿಕಾಸಗೊಂಡಿತು. ರವೀಂದ್ರನಾಥ ಠಾಗೂರ್‌, 
ಶರತ್‌ಚಂದ್ರ ಚಟ್ಟೋಪಾಧ್ಯಾಯ ಮತ್ತಿತರರ ಸಾಹಿತ್ಯ ಕೃತಿಗಳಲ್ಲಿ ಇದು ಉಜ್ವಲವಾಗಿ ವ್ಯಕ್ತಗೊಂಡಿದೆ. 

1930 ರಲ್ಲಿ ಸೋವಿಯತ್‌ ಒಕ್ಕೂಟಕ್ಕೆ ಭೇಟಿ ಕೊಟ್ಟ ನಂತರ 1931 ರಲ್ಲಿ ರವೀಂದ್ರನಾಥ 
ಠಾಗೂರ್‌ರು ತಮ್ಮಸುಪ್ರಸಿದ್ದ ""ರಶಿಯಾರ್‌ ಚಿಠಿ''(ರಷ್ಯದ ಬಗೆಗೆ ಪತ್ರಗಳು) ಎಂಬ ಕೃತಿ ರಚಿಸಿದರು. 
ಬ್ರಿಟಿಷ್‌ ಸರ್ಕಾರ ಈ ಪುಸ್ತಕವನ್ನು ನಿಷೇಧಿಸಿತು. ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರವಷ್ಟೇ ಈ ಪುಸ್ತಕ 
ಪೂರ್ಣವಾಗಿ ಪ್ರಕಟವಾಯಿತು. ಠಾಗೂರರು ಬ್ರಸೆಲ್ಲಿನಲ್ಲಿ ನಡೆದ ಫ್ಯಾಸಿಸ್ಟ್‌ ವಿರೋಧಿ ಬರಹಗಾರರ 
ಸಮ್ಮೇಳನಕ್ಕೆ (1936) ವಿಶೇಷ ಸಂದೇಶ ಕಳುಹಿಸಿ ಅಂತರಾಷ್ಟ್ರೀಯ ಫ್ಯಾಸಿಸ್ಟ್‌ ವಿರೋಧಿ ಚಳುವಳಿಗೆ 
ಸೌಹಾರ್ದತೆ ತೋರಿದರು. 

1936 ರಲ್ಲಿ ಭಾರತದ ಪ್ರಗತಿಶೀಲ ಲೇಖಕರ ಸಂಘವನ್ನು ರಚಿಸಲಾಯಿತು. ರವೀಂದ್ರನಾಥ 
ಠಾಗೂರ್‌, ಶರತ್‌ಚಂದ್ರ ಚಟ್ಟೋಪಾಧ್ಯಾಯ, ನಿರಾಲ, ವಲ್ಲತ್ತೋಳ್‌ ಮತ್ತಿತರರು ಇದನ್ನು 

ಬೆಂಬಲಿಸಿದರು. ಪ್ರೇಮಚಂದ್‌ ಇದರ ಪ್ರಥಮ ಅಧ್ಯಕ್ಷರು. ಮುಲ್ಕರಾಜ್‌ ಆನಂದ್‌, ಕವಿ ಸಜಾದ್‌ 

ಜಹೀರ್‌ ಇದರಲ್ಲಿ ಇತರ ಪ್ರಮುಖರು. 1938 ರಲ್ಲಿ ಈ ಸಂಘಟನೆ ಸಾಮ್ರಾಜ್ಯಶಾಹಿ ಹಾಗೂ 
ಫ್ಯಾಸಿಸಂ ವಿರುದ್ಧ ಹೋರಾಟಕ್ಕೆ ಕರೆನೀಡುವ ಘೋಷಣೆಯನ್ನು ಅಂಗೀಕರಿಸಿತು. 

ಭಾರತದ ಜನತಾ ರಂಗ ಕಲಾ ಸಂಸ್ಥೆ (ಇಪ್ಪಾ) ರಂಗಕಲೆಯನ್ನು ಸಾಮೂಹಿಕ ಸ್ವರೂಪದಲ್ಲಿ 
ಸಾಮ್ರಾಜ್ಯಶಾಹಿ ವಿರೋಧಿ ವೇದಿಕೆಯನ್ನಾಗಿ ಬಳಸಿಕೊಂಡಿತು. ಆ ಕಾಲದ ಪದ್ಕ ಹಾಗೂ ಗದ್ಯ 
ಸಾಹಿತ್ಯದಲ್ಲಿ ಅತ್ಯಂತ ತುರ್ತಿನ ಜಟಿಲ ಸಾಮಾಜಿಕ ಮತ್ತು ರಾಜಕೀಯ ಸಮಸ್ಯೆಗಳು 
ಅಭಿವ್ಯಕ್ತಿಗೊಂಡವು. 

ದಬ್ಬಾಳಿಕೆಯ ಹಾಗೂ ಮರ್ದನದ ವ್ಯವಸ್ಥೆಯನ್ನು ಉರ್ದು ಲೇಖಕರು ಅಸಾಧಾರಣ ಕಸುವಿನೊಂದಿಗೆ 
ಬಯಲು ಮಾಡಿದರು. ಭಾರತದ ಜನ ಸಾಮಾನ್ಯರ ಬಂಧ ವಿಮೋಚನೆಗೆ ಹೋರಾಡಲು ಕರೆ 
ಇತ್ತರು. ಮರಾಠಿ, ಗುಜರಾತಿ, ಅಸ್ಸಾಮಿ ಸಾಹಿತ್ಯಗಳಲ್ಲೂ ನವೋದಯಕ್ಕಾಗಿ ಸಾಹಿತ್ಯಿಕ ಚಳುವಳಿ 
ನಡೆಯುತ್ತಿತ್ತು. 

ದ್ರಾವಿಡ ಭಾಷಾ ಸಾಹಿತ್ಯಗಳಲ್ಲಿ ಹೊಸ ಪ್ರಾಕಾರಗಳ ಉಗಮಕ್ಕೆ ಉತ್ತೇಜಕವಾದ ಉತ್ತಮ 
ಗದ್ಯ ಪದ್ಯ ಕೃತಿಗಳು ಕಾಣಿಸಿಕೊಂಡವು. 

ಬಿ.ಎಂ. ಶ್ರೀಕಂಠಯ್ಯ, ಕುವೆಂಪು, ವಿ. ಸೀತಾರಾಮಯ್ಯ, ಬೇಂದ್ರೆ, ಗೋಕಾಕ್‌, ಗೋವಿಂದ ಪೈ 


ಬ್ರಿಟಿಷರ ಕಾಲದಲ್ಲಿ ಭಾರತದ ಬವಣೆ 


ಅಡಿಗ, ನರಸಿಂಹಸ್ವಾಮಿ ಮತ್ತಿತರರು ಕನ್ನಡ ಕಾವ್ಯದಲ್ಲಿ ಆ ಕಾಲಾವಧಿಯ ಶ್ರೇಷ್ಠ ಕವಿಗಳು. ಕಥೆ, 
ನೀಳ್ಗತೆ, ಕಾದಂಬರಿಗಳು, ಎಲ್ಲ ಹೊಸಗದ್ಯ ಪ್ರಕಾರಗಳೂ ಕನ್ನಡ ಸಾಹಿತ್ಯದಲ್ಲಿ ಶೀಘ್ರಗತಿಯಲ್ಲಿ 
ಎಕಾಸಗೊಳ್ಳುತ್ತಿದ್ದವು. ಕುವೆಂಪು (ಕಾನೂರು ಹೆಗ್ಗಡತಿ-1936) ಶಿವರಾಮ ಕಾರಂತ (ಮರಳಿ ಮಣ್ಣಿಗೆ- 
1940) ಅ.ನ. ಕೃಷ್ಣರಾಯ (ಸಂಧ್ಯಾರಾಗ-1938) ತ.ರಾ. ಸುಬ್ಬರಾಯ, ಬಸವರಾಜ ಕಟ್ಟೀಮನಿ, 
ಮಾಸ್ತಿ, ನಿರಂಜನ ಮತ್ತಿತರರು ಖ್ಯಾತ ಕನ್ನಡ ಕಥೆ ಕಾದಂಬರಿಗಾರರಾಗಿ ಗುರುತಿಸಲ್ಪಟ್ಟರು. 

ಭಾರತೀಯ ಸಾಹಿತ್ಯದ ತ್ವರಿತ ಬೆಳವಣಿಗೆ ಆಧುನಿಕ ಕಾಲಘಟ್ಟದಲ್ಲಿ ಬ್ರಿಟಿಷ್‌ಭಾರತದ ಸಾಂಸ್ಕೃತಿಕ 
ಬೆಳವಣಿಗೆಯ ಎಲ್ಲ ಮಗ್ಗಲುಗಳ ಮೇಲೂ ಭಾರೀ ಪ್ರಭಾವ ಬೀರಿತು. 
ಕಲೆ 

ಭಾರತದ ಕಲಾಕ್ಷೇತ್ರದ ದೇಶಾಭಿಮಾನಿ ಪ್ರವೃತ್ತಿಯ ಕಾರ್ಯಕರ್ತರು ವಿಶಾಲ ಜನ ಸಮೂಹಗಳ 
ಮಧ್ಯೆ ಸ್ವಾತಂತ್ರ್ಯ ವಿಚಾರಗಳ ವ್ಯಾಪಕ ಪ್ರಚಾರಕ್ಕಾಗಿ ಎಲ್ಲ ರೀತಿಯ ಕಲಾ ಸಾಧನಗಳನ್ನು ಬಳಸುವ 
ಕಾರ್ಯಭಾರ ವಹಿಸಿದರು. ಎಲ್ಲೆಲ್ಲಿಯೂ ಪಾರಂಪರಿಕ ಸಂಗೀತ ಹಾಗೂ ನೃತ್ಯ ಕಲೆಯ ಅಧ್ಯಯನ, 
ಪ್ರಚಾರ ಹಾಗೂ ಶಿಕ್ಷಣದ ಕೇಂದ್ರಗಳು ಕಾಣಿಸಿಕೊಂಡವು. 

ವಸಾಹತುಶಾಹಿ ವಿರೋಧಿ ಪ್ರಚಾರ ಪ್ರಕ್ಟೋಭೆಗಳಿಗಾಗಿ ಬಯಲು ನಾಟಕ, ತಮಾಷಾ ಇತ್ಯಾದಿ 
ಪಾರಂಪರಿಕ ರಂಗ ಪ್ರಕಾರಗಳನ್ನು ಬಳಸಿಕೊಳ್ಳಲಾಯಿತು. 

ಭಾರತದ ಜನತಾರಂಗ ಕಲಾಸಂಘ ಇಪ್ಪಾ 

ಏರ್ಪಡಿಸುತ್ತಿದ್ದ ನಾಟಕ ಪ್ರದರ್ಶನಗಳು ಜನ ಸಮೂಹಗಳ 

ಮಧ್ಯೆ ಪುರೋಗಾಮಿ ವಿಚಾರ ಹರಡಿದವು. ಆಡು 
ಭಾಷೆಗಳಲ್ಲಿ ಮಹತ್ವಪೂರ್ಣ ಘಟನೆಗಳ ಮೇಲೆ 
» ನಾಟಕಗಳು ಅಭಿನಯಿಸಲ್ಪಟ್ಟವು. ವೃತ್ತಿಶೀಲ ನಾಟಕ 
ಇ ಮಂಡಳಿಗಳಲ್ಲಿ ಹಿಂದೀ ನಟ ಮತ್ತು ನಿರ್ದೇಶಕ 
ಔ ಪೃಥ್ವೀರಾಜ್‌ ಕಪೂರ್‌ ಒಂದು ದೊಡ್ಡ ಹೆಸರು. 

ಚಲನಚಿತ್ರ ಕಲೆ ಭಾರತದಲ್ಲಿ ಆಧುನಿಕ ಕಾಲಘಟ್ಟದಲ್ಲಿ 
ಉದಯಿಸಿದ ಹೊಸ ಕಲಾ ಪ್ರಕಾರ. 1913 ರಲ್ಲಿ ದಾದಾ 
ಸಾಹೇಬ್‌ ಫಾಲ್ಕೆ "ರಾಜ ಹರಿಶ್ಚಂದ್ರ' ಎಂಬ ಪ್ರಥಮ 
ಭಾರತೀಯ ಚಲನ ಚಿತ್ರ ನಿರ್ಮಿಸಿದರು. 1928 ರಲ್ಲಿ ಹಿಂದೂ-ಮುಸ್ಲಿಮರ ಸಂಬಂಧಗಳ ಕುರಿತು 
"ಕ್ರೋಧ್‌' ತೆರೆಕಂಡಿತು. ನಂತರದ ದಿನಗಳಲ್ಲಿ ಖ್ಯಾತ ನಿರ್ದೇಶಕರಲ್ಲಿ ದೇವಕೀ ಬೋಸ್‌, ವಿ. 
ಶಾಂತಾರಾಮ್‌, ಪಿ.ಎಸ್‌.. ಬರೂವ, ನಿತಿನ್‌ ಬೋಸ್‌, ಬಿಮಲ್‌ ರಾಯ್‌, ಕೆ.ಎ. ಅಬ್ಬಾಸ್‌ 
ಪ್ರಮುಖರು. 


ಸ್ವಾತಂತ್ರ್ಯಕ್ಕಾಗಿ ರಣ ಸಾ 


ಬ್ರಿಟಿಷರ ಕಾಲದಲ್ಲಿ ಭಾರತದ ಬವಣೆ 


ಸ್ವಾತಂತ್ರ್ಯ ಸಂದ ಸಂದರ್ಭ 

ಸ್ವಾತಂತ್ರ್ಯಾ ನಂತರ ಭಾರತದ ಒಕ್ಕೂಟಕ್ಕೆ ರಾಜ ಮಹಾರಾಜರುಗಳ ವಿಲೀನೀಕರಣ, ಸಂಸತ್‌ 
ಮಾದರಿಯ ಜಾತ್ಯಾತೀತ, ಪ್ರಜಾಪ್ರಭುತ್ವ ನೀಡಿದ ಭಾರತದ ಸಂವಿಧಾನ, ಯೋಜನಾ ಬದ್ಧವಾದ 
ಸಾರ್ವಜನಿಕ ಕ್ಷೇತ್ರ, ಸ್ವತಂತ್ರ ಅಲಿಪ್ತ ವಿದೇಶ ನೀತಿ, ಇವೆಲ್ಲವುಗಳೂ ಕಾಂಗ್ರೆಸ್‌ ನೇತೃತ್ವದ ಸ್ವಾತಂತ್ರ್ಯ 
ಹೋರಾಟದ ಸಾಧನೆಗಳು. 

ಆದರೆ ದೇಶವು ಭಾರತ ಪಾಕೀಸ್ತಾನಗಳಾಗಿ ಪರಸ್ಪರ ವಿರೋಧಿ ಶತ್ರು ರಾಷ್ಟ್ರಗಳಾಗಿ 
ವಿಭಜನೆಗೊಳ್ಳುವುದನ್ನಾಗಲೀ, ಆ ಸಂದರ್ಭದಲ್ಲಿ ಸಂಭವಿಸಿದ ಕೋಮು ಗಲಭೆಗಳನ್ನಾಗಲೀ, ಜಾತಿ, 
ಭಾಷೆ, ಪಂಗಡ, ಪ್ರಾದೇಶಿಕ ಆಧಾರಗಳಲ್ಲಿ ಬಂಡವಾಳಶಾಹಿಗಳು ಪ್ರತ್ಯೇಕ ರಾಜಕೀಯ ಪಕ್ಷಗಳಾಗಿ 
ಸವಾಲೊಡ್ಡುವುದನ್ನಾಗಲೀ, ಬಂಡವಾಳಶಾಹಿಪೂರ್ವ ಸಾಮಾಜಿಕ ವ್ಯವಸ್ಥೆಯನ್ನು ಸಂಪೂರ್ಣ 
ಕಿತ್ತೊಗೆಯುವುದರಲ್ಲಾಗಲೀ ಕಾಂಗ್ರೆಸ್‌ ಯಶಸ್ವಿಯಾಗಲಿಲ್ಲ. ಕ 

1939-45 ರಲ್ಲಿ ನಡೆದ ಭೀಕರ ಎರಡನೇ ಜಾಗತಿಕ ಯುದ್ದಾ ನಂತರದ ಪರಿಸ್ಥಿತಿ, ಜರ್ಮನ್‌ 
ಫ್ಯಾಸಿಸ್ಟರ ಎರುದ್ದ ಸಮಾಜವಾದಿ ಸೋವಿಯತ್‌ ರಷ್ಕಾದ ಪೂರ್ಣ ವಿಜಯ, ಪೂರ್ವ ಯುರೋಪ್‌, 
ಚೀನಾ, ಕೊರಿಯಾ, ವಿಯಟ್ನಾಂ, ಕ್ಯೂಬ, ಇಂಡೋನೇಸಿಯಾ ಮತ್ತಿತರ ದೇಶಗಳಲ್ಲಿ ಸಮಾಜವಾದಿ 
ಪ್ರಜಾಪ್ರಭುತ್ವ ಶಕ್ತಿಗಳ ಮೇಲುಗೈ, ಸಾಮ್ರಾಜ್ಯಶಾಹಿಗಳ ನೂರಕ್ಕೂ ಹೆಚ್ಚಿನ ವಸಾಹತುಗಳಿಗೆ ಕೂಡಲೇ 
ಸ್ವಾತಂತ್ರ್ಯ ನೀಡಬೇಕೆಂದು ಪುನರ್ರಚಿತವಾದ ವಿಶ್ವಸಂಸ್ಥೆಯ ಕರೆ, ಇವೆಲ್ಲವುಗಳಿಂದಾಗಿ ಜಗತ್ತಿನ 
ವಸಾಹತುಗಳ ಮುಕ್ಕಾಲುಪಾಲು ಪಡೆದಿದ್ದ ಬ್ರಿಟಿಷ್‌ ಸಾಮ್ರಾಜ್ಯಶಾಹಿ ಅವುಗಳನ್ನೆಲ್ಲಾ ಕಳೆದುಕೊಂಡು 
ದುರ್ಬಲವಾಗಿತ್ತು. 

ಈ ಹಿನ್ನೆಲೆಯಲ್ಲಿ ಬ್ರಿಟಿಷರಿಗೆ ಭಾರತ ಬಿಡಲು ಆತುರ. ಹೋಗುವಾಗ ತಮ್ಮ ವ್ಯಾಪಾರ 
ವಾಣಿಜ್ಯ ಹಿತಾಸಕ್ತಿಗಳನ್ನಾದರೂ ಆದಷ್ಟು ರಕ್ಷಿಸಿಕೊಳ್ಳಲು ತವಕ. ಭಾರತದ ಬಂಡವಾಳಶಾಹಿ 
ಗಳನ್ನು ಪ್ರತಿನಿಧಿಸುತ್ತಿದ್ದ ಕಾಂಗ್ರೆಸ್‌ ಮತ್ತು ಮುಸ್ಲಿಂ ಲೀಗ್‌ಗಳಿಗೆ ಬ್ರಿಟಿಷ್‌ರಿಂದ ಅಧಿಕಾರ ಪಡೆಯುವ 
ಆತುರ. ಕಾಲ ಮೀರಿದರೆ ಕ್ರಾಂತಿಕಾರಕ ಕಾರ್ಮಿಕ ವರ್ಗಕ್ಕೆ ಅಧಿಕಾರ ಹೋದೀತೆಂಬ ಭಯ, 
ಗಡಿಯಾಚೆ ಬ್ರಿಟಿಷರ ವಿರುದ್ಧ ಸುಭಾಷ್‌ ಚಂದ್ರ ಬೋಸ್‌ರ ನೇತೃತ್ವದ ಭಾರತದ ರಾಷ್ಟೀಯ ಸೈನ್ಯದ 
ಮುನ್ನಡೆ, ಯುದ್ಧಾನಂತರ ದೇಶಾದ್ಯಂತ ನಡೆಯುತ್ತಿದ್ದ ಭಾರೀ ಮುಷ್ಕರ ಹೋರಾಟಗಳು, ಬ್ರಿಟಿಷರ 
ಭಾರತದ ನೌಕಾಪಡೆಗಳಲ್ಲಿನ ದಂಗೆ ಇವೆಲ್ಲವುಗಳು ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಲು ಕಾರಣಗಳಾದವು. 

1857 ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿಯಲ್ಲಿದ್ದ ಭಾರತದ ಪಾಳೆಯಗಾರರನ್ನು 
ಬ್ರಿಟಿಷರು ತಮ್ಮಸಾಮಂತರನ್ನಾಗಿ ಸೇರಿಸಿಕೊಂಡು ಅವರನ್ನು ನಿರ್ವೀರ್ಯಗೊಳಿಸಿದ್ದರು. ನಂತರದ 
ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿದ್ದ ಭಾರತದ ಬಂಡವಾಳಶಾಹಿಗಳಿಗೆ ಬ್ರಿಟಿಷರು 
ಹಿಂದು-ಮುಸ್ಲಿಂ ಆಧಾರದಲ್ಲಿ ದೇಶ ವಿಭಜಿಸಿ ಅಧಿಕಾರ ಹಸ್ತಾಂತರಗೊಳಿಸುವ ಮೂಲಕ ಅವೆರಡೂ 
ದೇಶಗಳನ್ನು ಪರಸ್ಪರ ದ್ವೇಷಿಸುವ ಶತ್ರುಗಳನ್ನಾಗಿ ಮಾಡಿ ಹೋದರು. 


ಬ್ರಿಟಿಷರ ಕಾಲದಲ್ಲಿ ಭಾರತದ ಬವಣೆ 


ದೇಶದ ವಿಭಜನೆ 
_ 1857 ರಲ್ಲಿ ಹಿಂದೂ-ಮುಸ್ಲಿಂ ಏಕತೆಯನ್ನಾಧರಿಸಿ ಪ್ರಾರಂಭವಾದ ಭಾರತ ಸ್ವಾತಂತ್ರ್ಯ ಸಂಗ್ರಾಮ, 

15-8-1947 ರಲ್ಲಿ ಭಾರತ ಮತ್ತು ಪಾಕೀಸ್ತಾನಗಳೆಂಬ ಎರಡು ಪರಸ್ಪರವಾಗಿ ವಿರೋಧಿಸುವ ಶತ್ರು 
ದೇಶಗಳಾಗಿ ವಿಭಜನೆ ಆಗುವ ಮೂಲಕ ಅಂತ್ಯವಾಯಿತು. 

ದೇಶದ ಸ್ವಾತಂತ್ಯ ಹೋರಾಟದ ಅತ್ಯುನ್ನತ ಶಿಖರದಲ್ಲಿದ್ದ ಮಹಾತಾಗಾಂಧಿಯ ಹೃದಯ ಬಿರಿಯಿತು. 
ಸ್ವಾತಂತ್ರ್ಯೋತ್ಸವದಿನ್ಲಿ ಭಾಗವಹಿಸುವುದಕ್ಕಾಗಲೀ, ತಮ್ಮಸಂದೇಶ ನೀಡುವುದಕ್ಕಾಗಲೀ ನಿರಾಕರಿಸಿದರು. 
ದೇಶದ ವಿಭಜನೆಯು ತನ್ನ ದೇಹವನ್ನೇ ಇಬ್ಬಾಗ ಮಾಡಿದಂತೆ ಎಂದು ಮರುಗಿದರು. ದೇಶದ 
ವಿಭಜನೆಯಿಂದ ಲಭಿಸಿದ ಸ್ವಾತಂತ್ರ್ಯದಿಂದ ತಾನು ತೀವ್ರ ಭ್ರಮನಿರಸನಗೊಂಡಿದ್ದೆನೆಂದರು. 

ಸ್ವಾತಂತ್ರ್ಯ ದೊರಕಿದ ಕೆಲಕಾಲದ ಮುನ್ನ ಮತ್ತು ನಂತರ ದೇಶಾದ್ಯಂತ ನಡೆದ ಕೋಮುವಾದಿ 
ಆವೇಶ, ಕ್ಟೋಭೆ, ಗಲಭೆಗಳಲ್ಲಿ ಒಂದೆಡೆ ಹಿಂದೂಗಳೂ ಮತ್ತು ಸಿಖ್ಬರೂ ಇನ್ನೊಂದೆಡೆ ಮುಸ್ಲಿಮರೂ 
ಪರಸ್ಪರರನ್ನು ಕೊಲ್ಲುವ ರಕ್ತಹೆಪ್ಪುಗಟ್ಟುವ ಸಾವಿರಾರು 
ಘಟನೆಗಳು ರಾಷ್ಟ್ರೀಯ ಸ್ವಾತಂತ್ರ್ಯ ಸಂಗ್ರಾಮದ 
ತೊಂಬತ್ತು ವರ್ಷಗಳಲ್ಲಿ ಎಂದೂ ನಡೆದಿರಲಿಲ್ಲ. 

ಭಾರತ ಮತ್ತು ಪಾಕೀಸ್ತಾನಗಳಲ್ಲಿ ಬಂಡವಾಳಶಾಹಿ 
ಗಳ ಪ್ರಭುತ್ವ ಯಶಸ್ವಿಯಾಗಿ ಸ್ಥಾಪನೆಯಾದುದನ್ನು 
ಸಂಭ್ರಮದಿಂದ ಆಚರಿಸುತ್ತಿದ್ದರೆ, ಮಹಾತಾಗಾಂಧಿ 
ಕೋಮುಗಲಭೆಗಳನ್ನು ನಿಲ್ಲಿಸಲು ಜನರ ಕಣ್ಣೀರನ್ನು 
ಒರೆಸಲು ಬಂಗಾಳದಲ್ಲಿ ಮತ್ತು ಪಂಜಾಬಿನಲ್ಲಿ 
ಉಪವಾಸ ಸತ್ಯಾಗ್ರಹ ಕೈಗೊಂಡರು. ಆದರೆ 
ಹಿಂದೂ ಕೋಮುವಾದಿಗಳನ್ನು ಪ್ರತಿನಿಧಿಸುತ್ತಿದ್ದ 
ನಾಥೂರಾಮಗೋಡ್ಲೆ ಪ್ರಾರ್ಥನೆಗೆ ಹೊರಟಿದ್ದ 
ಮಹಾತಾಗಾಂಧಿಯನ್ನು 1948 ರ ಜನವರಿ 
ಮೂವತ್ತರಂದು ಗುಂಡಿಕ್ಕಿ ಕೊಂದನು. ಹಿಂದೂ ಮುಸ್ಲಿಂ 
ಕೋಮು ಸೌಹಾರ್ದತೆಗಾಗಿ, ರಾಷ್ಟ್ರೀಯ ಸಮಗ್ರತೆಗಾಗಿ 
ಜೀವನದಣ ಪರ್ಯಂತ ಶ್ರಮಿಸಿದ ಮಹಾಚೇತನ 
ಕಣರೆಯಾಯಿತು. 
ಈಗ... 

ಬ್ರಿಟಿಷರ ಕಾಲದಲ್ಲಿ ಭಾರತ ನಿರಂತರ ಬವಣೆಗೆ ಒಳಪಟ್ಟಿತು. ನಂತರದ ಐವತ್ತು ವರ್ಷಗಳಲ್ಲೂ 
ಸುಂದರ ಭಾರತದ ಕನಸು ನನಸಾಗಿಲ್ಲ. ಈಗ ಪ್ರಗತಿಪರ ಜಾತ್ಯಾತೀತ ಪ್ರಜಾಪ್ರಭುತ್ವ ಪ್ರೇಮಿಗಳೆಲ್ಲಾ 


ಮತಾಂಧತೆಗೆ ಬಲಿಯಾದ ಮಹಾನ್‌ ಚೇತನ 


ಒಗ್ಗೂಡಿ ಭರವಸೆಯ ದಿಕ್ಕಿನತ್ತ ಸಾಗಬೇಕಿದೆ. 
ಕೋಮು ಸೌಹಾರ್ದತೆ, ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಿಕೊಂಡು 
ಮುಂದುವರೆಯಿಸಿಕೊಂಡು ಹೋಗಬೇಕಾಗಿದೆ. ಸಾಮ್ರಾಜ್ಯಶಾಹಿ ಪರ ಆರ್ಥಿಕ ನೀತಿಯ 
ಧಾಳಿಯನ್ನು ಎದುರಿಸಬೇಕಿದೆ. ಸ್ವಾವಲಂಬಿ ಸಾರ್ವಜನಿಕ ವಲಯಗಳನ್ನು ರಕ್ಷಿಸಬೇಕಿದೆ. 
ವೈಜ್ಞಾನಿಕ ಭೂಸುಧಾರಣೆ ಜಾರಿಯಾಗಬೇಕು. ಕಾರ್ಮಿಕರಿಗೆ/ಕೃಷಿ ಕೂಲಿಕಾರರಿಗೆ ಕನಿಷ್ಠ 
ವೇತನ/ಕೂಲಿ ದೊರೆಯಬೇಕು. ಕೃಷಿ ಉತ್ಪಾದನೆಗೆ ಸೂಕ್ತ ಬೆಲೆ ದೊರೆಯಬೇಕು. ಜೀವನಾವಶ್ಶ. 
ಸರಕುಗಳ ಬೆಲೆ ಏರಿಕೆಗೆ ತಡೆ ಹಾಕಬೇಕು. 


ಉದ್ಯೋಗದ ಹಕ್ಕು ಮೂಲಭೂತ ಹಕ್ಕಾಗಬೇಕು. ಕಡ್ಡಾಯ ಶಿಕ್ಷಣ ಹಾಗೂ ಸಾರ್ವತ್ರಿಕ 
ಶಿಕ್ಷಣ ಜಾರಿಯಾಗಬೇಕು. ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಸುಧಾರಿಸಬೇಕು ಮತ್ತು ವಿಸ್ತರಿಸಬೇಕು. 

ತುಳಿತಕ್ಕೊಳಗಾದವರನ್ನು ರಕ್ಷಿಸಬೇಕು. ಮಹಿಳೆಯರ ಮೇಲಿನ ಅತ್ಯಾಚಾರ ನಿಲ್ಲಬೇಕು. 
ವ್ಯಾಪಕವಾಗಿ ಹಬ್ಬಿರುವ ಭ್ರಷ್ಟಾಚಾರ ಸಂಪೂರ್ಣವಾಗಿ ನಿರ್ಮೂಲನಗೊಳ್ಳಬೇಕು. 

ಈ ಎಲ್ಲ ಆಕಾಂಕ್ಷೆಗಳು ಈಡೇರಲಿ. 


*% kkk 


ಗ್ರಂಥ ಯಣ 

ಭಾರತದ ಇತಿಹಾಸ (ಕೆ. ಅಂತನೋವ.ಜಿ.ಕತೋವಸ್ಸಿ), History of India (R.C. 
Muzumdar), Freedom Struggle (Bipin Chandra), ಪ್ರಥಮ ಭಾರತೀಯ ಸ್ವಾತಂತ್ರ್ಯ 
ಸಂಗ್ರಾಮ (ಮಾಕ್‌್ವ-ಎಂಗೆಲ್ಸ್‌), India Today (R.P. Dutt), ಭಾರತದ ರಾಷ್ಟ್ರೀಯ 
ಚಳುವಳಿ (ಅಯೋಧ್ಯಾ ಸಿಂಗ್‌), ಭಾರತದ ಇತಿಹಾಸ (ಪಾಲಾಕ್ಸ), ವೇದಗಳ ಈ ನಾಡಿನಲ್ಲಿ 
(EMS ನಂಬೂದರಿಪಾದ್‌), ಸಮುದಾಯ ಸಾಂಸ್ಕೃತಿಕ ಆಂದೋಲನ ಮೇ 1991; ಭಾರತದ 
ಸ್ವಾತಂತ್ರ ಚಳುವಳಿ (ಚಿಂತನ), ಸ್ವಾತಂತ್ರ (ಗಂಗೆಯ ಸಾವಿರಾರು ತೊರೆಗಳು (NP. 
ಶಂಕರನಾರಾಯಣರಾವ್‌). 


ಗ 


ದೇಶ ಗಂಭೀರ ಸವಾಲುಗಳಲ್ಲಿ ಸಿಲುಕಿದೆ. ಬ್ರಿಟಿಷ್‌ ಆಡಳಿತ 
ಅಳಿದು ಐವತ್ತು ವರ್ಷಗಳಾದರೂ ಅದರ ನಗ್ನ ಶೋಷಣೆ, 
ಸುಲಿಗೆ ನಿರಂತರ ಸಾಗಿದೆ, ಸಾಮ್ರಾಜ್ಯಶಾಹಿ ಜಾಗತಿಕ ವ್ಯವಸ್ಥೆಯ 
ಸಂಚಿನ ವಿರುದ್ಧ ಭಾರತ ಸಿಡಿದು ನಿಲ್ಲಬೇಕಾಗಿದೆ. ಸ್ವಾತಂತ್ರ್ಯ 
ಪೂರ್ವದ ದಿನಗಳಲ್ಲಿ ಬ್ರಿಟಿಷರು ಭಾರತಕ್ಕೆ ಸಲ್ಲಿಸಿದ ಕೊಡುಗೆ 
ಮತ್ತು ಹೇರಿದ ವಿನಾಶಕಾರಿ ಅಂಶಗಳನ್ನು ವಿಶ್ಲೇಷಿಸುವುದು 
ಸಂದರ್ಭೋಚಿತ.ರೇಲ್ವೆ ಸಂಪರ್ಕ, ಪ್ರಸಾರ ಮಾಧ್ಯಮ, ಶಿಕ್ಷಣ 
ನೀತಿಯಂತಹ ಕೆಲವೇ ಅಂಶಗಳನ್ನು ಬಿಟ್ಟರೆ ಬ್ರಿಟಿಷರುಭಾರತದ 
ಒಳಿತಿಗೆ ಶ್ರಮಿಸಿದುದು ನಗಣ್ಯ. ಸುಲಿಗೆ ಮಾಡಿದುದು ಅಪಾರ. 
ಬ್ರಿಟನ್‌ ಭಾರತೀಯ ಸಮಾಜದ ಚೌಕಟ್ಟನ್ನೇ ಮುರಿದು ಹಾಕಿತು. 
ಗ್ರಾಮಗಳು ಪೂರ್ಣ ನಿರ್ಲಕ್ಷಿತವಾಗಿಯೇ ಉಳಿದವು. ಅಪಾರ 
ನೈಸರ್ಗಿಕ ಸಂಪತ್ತು, ಅನುಕೂಲತೆಗಳಿದ್ದಾಗ್ಯೂ ಬೃಹತ್‌ ಕೈಗಾರಿಕೆಗಳು 
ಬೆಳೆದು ಬರಲಿಲ್ಲ. ಭಾರತ ಸಮೃಧ್ಧ ಇಂಗ್ಲೆಂಡಿನ ಪಡಿಯಚ್ಚಾಗುವ 
ಬದಲು ಇಲ್ಲಿಂದ ಅಪಾರ ಸಂಪತ್ತು ಇಂಗ್ಲೆಂಡಿಗೆ ಸೋರಿ 
ಹೋಯಿತು. ಬ್ರಿಟಿಷ್‌ ಆಡಳಿತದಲ್ಲಿ ಭಾರತ ಬವಣೆಗೊಂಡು 
ಬಳಲಿತು. ಆಳಸರ ಔದಾಸೀನ್ಯ ಮತ್ತು ಇಂಡಿಯಾ ದೇಶ 
ಕ್ಲಾಮಗಳಿಂದ ತತ್ತರಿಸಿತು. ರಾಷ್ಟ್ರೀಯ ವಿಮೋಚನಾ ಚಳುವಳಿಯ 
ರೋಚಕ ಘಟನೆಗಳು, ಪುರೋಗಾಮಿ ಸಾಹಿತ್ಯ ಮತ್ತು ಕಲೆಗಳ 
ತ್ವರಿತ ಬೆಳವಣಿಗೆ, ಕೃಷಿ, ಕೈಗಾರಿಕೆ, ವಾಣಿಜ್ಯ ನೀತಿ, ಕೋಮು 
ವೈರುಧ್ಯಗಳು, ದೇಶದ ವಿಭಜನೆ, ಪ್ರಸಕ್ತ ಪರಿಸ್ಥಿತಿಯ ಪರ್ಯಾಯ 
ಸೂಚನೆ ಹಾಗೂ ಮಹತ್ವ ಪೂರ್ಣ ವಿಚಾರಗಳಿಂದ ತುಂಬಿದೆ ' 
ಈ ಕಿರುಹೊತ್ತಿಗೆ "ಬ್ರಿಟಿಷರ ಕಾಲದಲ್ಲಿ ಭಾರತದ ಬವಣೆ". 


